





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಜುಲೈ ೧೬, ೨೦೧೫ (ಆಷಾಢ ೨೫, ಶಕ ವರ್ಷ ೧೯೩೭) ಸಂಚಿಕೆ ೨೯ 
Volume 150 Bengaluru, Thursday, July 16, 2015 (Ashadha 25, Shaka Varsha 1937) Issue 29 








ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ 
ನಂ.43, ಪ್ರಿಮ್‌ರೋಸ್‌ ರಸ್ತೆ, ಬೆಂಗಳೂರು 
ಅಧಿಸೂಚನೆ ಸಂಖ್ಯೆ ಕರಾಉನಿ/ಆಡಳಿತ-1/7427 12014-2015, ದಿನಾಂಕ.16-02-2015 
ತಿದ್ದುಪಡಿ 
ವಿಷಯ: ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013ರಡಿಯಲ್ಲಿ 
ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ 6 ಜಿಲ್ಲೆಗಳಲ್ಲಿ ಬರುವ ಎರಡು ವೃಂದಗಳಲ್ಲಿನ ಹೈದರಾಬಾದ್‌-ಕರ್ನಾಟಕ ಪ್ರದೇಶದವರಿಗಾಗಿ 
ಹುದ್ದೆಗಳನ್ನು ಗುರುತಿಸಿ ತಿದ್ದುಪಡಿ ಮಾಡಿರುವ ಕುರಿತು. 
ಉಲ್ಲೇಖ: 1) ಆಧಿಸೂಚನೆ ಸಂಖ್ಯೆಕರಾಉನಿ/ಆಡಳಿತ-1/1515/2014-15 ದಿನಾಂಕ.12-06-2014. 
2) NO.CD 15 WHC 2014 Bangalore dated. 30-09-2014 
ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ, ಉಲ್ಲೇಖ (1 ರ ಅಧಿಸೂಚನೆ, ಅನುಸೂಚಿ-1ರಲ್ಲಿ ಹೈದರಾಬಾದ್‌-ಕರ್ನಾಟಕಕ್ಕೆ ಸಂಬಂಧಿಸಿದಂತೆ 6 
ಜಿಲ್ಲೆಗಳಲ್ಲಿ ಹುದ್ದೆಗಳನ್ನು ಗುರುತಿಸಿ ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. 
ಉಲ್ಲೇಖ (2) ರ ಸರ್ಕಾರದ ಅಧಿಸೂಚನೆಯಲ್ಲಿ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳು-2005 
ಮತ್ತು ತಿದ್ದುಪಡಿ-2007ಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಹುದ್ದೆಗಳಿಗೆ ತಿದ್ದುಪಡಿ ಮಾಡಲಾಗಿರುತ್ತದೆ. 
ಕ್ರಮ ಸಂಖ್ಯೆ 23 ತಾಂತ್ರಿಕ ಸಹಾಯಕ ಹುದ್ದೆಯ ಸಂಖ್ಯೆಯನ್ನು 21 ರಿಂದ 71ಕ್ಕೆ ಹೆಚ್ಚಿಸಲಾಗಿರುತ್ತದೆ. 
ಕ್ರಮ ಸಂಖ್ಯೆ 31 ಕಿರಿಯ ಗುಮಾಸ್ತರು/ದೂರವಾಣಿ ಸಂಪರ್ಕಕಾರರು ಹುದ್ದೆಯನ್ನು 171 ರಿಂದ 121ಕ್ಕೆ ಇಳಿಸಲಾಗಿರುತ್ತದೆ. 


ನಿಗಮದ ನಿಯಮಾವಳಿಗಳಿಗೆ ತಿದ್ದುಪಡಿಯಾದ ಮೇಲೆ ಅಧಿಸೂಚನೆ, ಅನುಸೂಚಿ-1ರ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ 6 ತಾಂತ್ರಿಕ ಸಹಾಯಕರು ಮತ್ತು 
ಕ್ರಮ ಸಂಖ್ಯೆ 10 ಕಿರಿಯ ಗುಮಾಸ್ತರು/ದೂರವಾಣಿ ಸಂಪರ್ಕಕಾರರು ಎರಡೂ ವ್ಯಂದಗಳಲ್ಲಿನ ಹುದ್ದೆಗಳು ಮರುಹಂಚಿಕೆಯಾಗಬೇಕಾಗಿದ್ದು ಅದರಂತೆ ಈ 
ಕೆಳಗಿನಂತೆ ತಿದ್ದುಪಡಿ ಮಾಡಲಾಗಿರುತ್ತದೆ. 


ಅನುಸೂಚಿ-1 ಹೈದರಾಬಾದ್‌-ಕರ್ನಾಟಕಕ್ಕೆ ಸಂಬಂಧಿಸಿದಂತೆ 6 ಜಿಲ್ಲೆಗಳಲ್ಲಿ ಹುದ್ದೆಗಳನ್ನು ಗುರುತಿಸಿರುವ ಪಟ್ಟಿ 

















ಕ್ರ ಹುದ್ದೆ ವೇತನ ಶ್ರೇಣಿ | ಮಂಜೂ ಮುಂಬಡ್ತಿ ನೇರ ನೇಮಕಾತಿ ಸ್ಥಳೀಯ ವೃಂದದಲ್ಲಿ ಹೈ-ಕ ಪ್ರದೇಶದವರಿಗಾಗಿ 
ಸಂ. (ರೂ.ಗಳಲ್ಲಿ) ರಾದ ಗುರುತಿಸಲಾದ ಹುದ್ದೆಗಳು 
ವೃಂದ ಮುಂಬಡ್ತಿ ನೇ.ನೇ. ಒಟ್ಟು 
ಬಲ 
ಗ್ರೂಪ್‌-ಸಿ ವೃಂದ (80%) 
1 ತಾಂತ್ರಿಕ 16000- 5 ಶೇ.10 ಶೇ.90 ನೇರ 1 3 4 
ಸಹಾಯಕರು 29600 ಮುಂಬಡ್ತಿ ನೇಮಕಾತಿ 
2 ಕಿರಿಯ 11600- 45 ಶೇ.25 ಶೇ.75 ನೇರ 9 27 36 
ಗುಮಾಸ್ತ! 21000 ಮುಂಬಡ್ತಿ ನೇಮಕಾತಿ 





























(೩೧೭೭) 





೩೧೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೬, ೨೦೧೫ ಭಾಗ ೩ 





ನಿಗಮದ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳು-2005 ಮತ್ತು ತಿದ್ದುಪಡಿ-2007ಕ್ಕೆ ತಿದ್ದುಪಡಿಯಾದ ಮೇಲೆ ಹೈದರಾಬಾದ್‌-ಕರ್ನಾಟಕಕ್ಕೆ 
ಸಂಬಂಧಿಸಿದಂತೆ 6 ಜಿಲ್ಲೆಗಳಿಗೆ 


ಮರುಹಂಚಿಕೆ ಮಾಡಿ ಹುದ್ದೆಗಳನ್ನು ಗುರುತಿಸಿರುವ ಪಟ್ಟಿ 



























































ಕ್ರ ಹುದ್ದೆ ವೇತನ ಮಂಜೂರಾದ ಮುಂಬಡ್ತಿ ನೇರ ನೇಮಕಾತಿ ಸ್ಥಳೀಯ ವೃಂದದಲ್ಲಿ ಹೈ-ಕ ಪ್ರದೇಶದವರಿಗಾಗಿ 
ಸಂ. ಶ್ರೇಣಿ ವೃಂದ ಬಲ ಗುರುತಿಸಲಾದ ಹುದ್ದೆಗಳು 
(ರೂ.ಗಳಲ್ಲಿ) ಮುಂಬಡ್ತಿ ನೇ.ನೇ. ಒಟ್ಟು 
ಗ್ರೂಪ್‌-ಸಿ ವೃಂದ (80%) 
1 ತಾಂತ್ರಿಕ 16000 22 ಶೇ.10 ಶೇ.90 ನೇರ 2 16 18 
ಸಹಾಯಕರು 29600 ಮುಂಬಡ್ತಿ ನೇಮಕಾತಿ 
2 ಕಿರಿಯ 11600- 28 ಶೇ.25 ಶೇ.75 ನೇರ 6 16 22 
ಗುಮಾಸ್ತರು 21000 ಮುಂಬಡ್ತಿ ನೇಮಕಾತಿ 
ಎಂ. ಬಿ. ರಾಜೇಶ್‌ಗೌಡ, ಕ.ಆ.ಸೇ 
PD. 31 
50.100 ವ್ಯವಸ್ಥಾಪಕ ನಿರ್ದೇಶಕರು ಬೆಂಗಳೂರು. 


ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ 
ಮಹಾನಗರ ಆಯುಕ್ತರವರ ಕಛೇರಿ, ನಂ. 1, ಆಲಿ ಆಸ್ಕರ್‌ ರಸ್ತೆ ಬೆಂಗಳೂರು-560-052 
Notification 
No: BMRDA/MPA//01/2013-14 , Date: 19-06-2015 
Sub: Approval of Master Plan -2031 for Magadi Local Planning Area. 


Government in its notification No: UDD 149 BMR 2013, Bangalore Dated: 01-06-2015 has approved the Master Plan -2031 
of Magadi Local Planning Area under Section 13(3) of the Karnataka Town and Country Planning Act, 1961.As required under Section 
13(4) of the Act and Rule 44 of the Karnataka Planning Authority Rules, 1965, this Notification is published for information of public and 
institutions. 


The Plans, Zoning regulations and the report of the Master Plan -2031 is available for public in the official web sites 
www.magadi-pa.in of Magadi Planning Authority / www.bmrda.kar.nic.in of Bangalore Metropolitan Region Development Authority. 


From the date of this notification, the provisions of the Master Plan-2031 shall have effect and shall govern the land use and 
development in the Magadi Local Planning Area. 


Metropolitan Commissioner, 
PD. 29 Bangalore Metropolitan Region 
50. 100 Development Authority, Bangalore 
ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ 
ಮಹಾನಗರ ಆಯುಕ್ತರವರ ಕಛೇರಿ, ನಂ. 1, ಆಲಿ ಆಸ್ಕರ್‌ ರಸ್ತೆ ಬೆಂಗಳೂರು-560-052 
Notification 
No: BMRDA/NPA//01/2012-13 Date: 26-06-2015 
Sub: Approval of Master Plan -2031 for Nelamangala Local Planning Area. 


Government in its notification No: UDD 150 BMR 2013, Bangalore Dated: 01-06-2015 has approved the Master Plan -2031 
of Nelamangala Local Planning Area under Section 13(3) of the Karnataka Town and Country Planning Act, 1961.As required under 
Section 13(4) of the Act and Rule 44 of the Karnataka Planning Authority Rules, 1965, this Notification is published for information of 
public and institutions. 

The Plans, Zoning regulations and the report of the Master Plan -2031 is available for public in the official web sites 
www.npa.in of Nelamangala Planning Authority / www.bmrda.kar.nic.in of Bangalore Metropolitan Region Development Authority. 





From the date of this notification, the provisions of the Master Plan-2031 shall have effect and shall govern the land use and 
development in the Nelamangala Local Planning Area. 


Metropolitan Commissioner, 
PD. 30 Bangalore Metropolitan Region 
SC. 100 Development Authority, Bangalore 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೬, ೨೦೧೫ ೩೧೭೯ 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಸಂಖ್ಯೆ: ಸಿಐ 82 ಎಸ್‌ಪಿಕ್ಯೂ 2015, ಬೆಂಗಳೂರು, ದಿನಾಂಕ: 02.07.2015 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 28(4)ರಡಿ ಅಧಿಸೂಚನೆ 

ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕಕಾಯ್ದೆ 1966) (ಈ ಮುಂದೆ ಪ್ರಸ್ತುತ ಕಾಯ್ದೆ ಎಂದು ಹೇಳಲಾಗಿದೆ) ಕಲಂ 28(1) ರನ್ವಯದತ್ತವಾದ ಅಧಿಕಾರದ ಮೇರೆಗೆ ದಿನಾಂಕ: 22-01-2015ರ 
ಕರ್ನಾಟಕ ರಾಜ್ಯ ಪತ್ರದ ಭಾಗ-3ರ ಪುಟ ಸಂಖ್ಯೆ 1 ರಿಂದ 4 ರಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ: ಸಿಐ 181 ಎಸ್‌ಪಿಕ್ಯೂ 2014 ದಿನಾಂಕ: 22-01-2015ರ ಪ್ರಕಾರ ಸರಕಾರವು ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ 
ಜಮೀನುಗಳನ್ನು ಮಂಡಳಿ ವತಿಯಿಂದ ಕೈಗಾರಿಕಾ ಸ್ಥಾಪಿಸುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಇಚ್ಛೆಪಟ್ಟಿದೆ. 

ಮೇಲ್ಕಂಡ ಅಧಿಸೂಚನೆಯ ಅನುಸೂಚಿಯಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುವ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ 
ದಿಶೆಯಲ್ಲಿ ಮೇಲ್ಕಂಡ ಕಾಯ್ದೆಯ ವಿಧಿ 28(3)ರ ಅಡಿ ಕೆಐಎಡಿಬಿ, ವಿಶೇಷ ಭೂಸ್ವಾಧೀನಾಧಿಕಾರಿಗಳು ತಮಗೆ ನಿಹಿತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಆದೇಶ ಹೊರಡಿಸಿದ್ದಾರೆ. 

ಆದುದರಿಂದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 18:1966)ರ ಕಲಂ 28 ರ ಉಪ ಕಲಂ (4) ರಡಿ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಈ ಕೆಳಗೆ ನಮೂದಿಸಿರುವ 
ಜಮೀನುಗಳನ್ನು ಅಧಿಸೂಚನೆಯಲ್ಲಿ ತಿಳಿಸಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಘೋಷಿಸಲಾಗಿದೆ. 














ಅನುಸೂಚಿ 
ಗ್ರಾಮ:: ನಾರಾಯಣದೇವರಕೆರೆ ಹೋಬಳಿ  ತಂಬ್ರಹಳ್ಳಿ ತಾಲ್ಲೂಕು:: ಹಗರಿಬೊಮ್ಮನಹಳ್ಳಿ ಜಿಲ್ಲೆ: ಬಳ್ಳಾರಿ 
ಸ್ವಾಧೀನಪಡಿಸುವ ಚಕಬಂದಿ (ಚತು:ಸೀಮೆ ) 
ಅನುಭವದಾರರ ಆಕಾರ ಜಮೀನಿನ 
ಅ.ನಂ. ಖಾತೆದಾರರ ಹೆಸರು ರಿ.ಸ.ನಂ. ಅಂದಾಜು ವಿಸೀರ್ಣ 
ಹೆಸರು ಷ್ಟ ರೂ-ಪೈ ತರಹೆ ಪೂರ್ವ ಪಶ್ಚಿಮ ಉತರ ದಕ್ಷಿಣ 
ಎ-ಗುಂ | ಷ್ಟ ಜ್ರ 
1 2 3 4 5 6 ‘7 8 9 10 11 





1) ಕೆ. ಚೌಡಮ್ಮ ಗಂಡ ಲೇಟ್‌ ಹನುಮಂತಪ್ಪ 
2) ಕೆ. ಹುಲುಗಮ್ಮ ಗಂಡ ಲೇಟ್‌ರಾಮಪ್ಪ 
3) ಕೆ. ಸಣ್ಣ ಬಸಪ್ಪ ತಂದೆ ಲೇಟ್‌ ಹನುಮಪ್ಪ ಬೆ 
1 4) ಕೆ. ಸಕ್ರಪ್ಪ ತಂದೆ ಲೇಟ್‌ ಹನುಮಪ್ಪ ಸ್ಪಂತ 643/ಎ 0-44 0-14 ಖುಷ್ಕಿ 642 640, 641 42 633, 634 
5) ಕೆ. ಗಿಡ್ಡ ಹನುಮಪ್ಪತಂದೆ ಲೇಟ್‌ ಹನುಮಂತಪ್ಪ 

6) ಕೆ. ಚಂದ್ರಪ್ಪ ತಂದೆ ಲೇಟ್‌ ಹನುಮಪ್ಪ 
7) ಕೆ. ಲಕ್ಷ್ಮಣ ತಂದೆ ಲೇಟ್‌ ಹನುಮಪ್ಪ 














2 ಎಸ್‌. ಬಾಬುಮಿಯಾ ತಂದೆ ಲೇಟ್‌ ಮಲಿಕ್‌ ಸಾಬ್‌ ಸ್ವಂತ 643/ಬಿ 3-68 4-40 ಖುಷ್ಕಿ 642 | ! 42 633, 634 
3 ಅಸ್ಸ ನಾಟಿಯ ತಾಗ ನೀತಿ ವಿಕ್‌ ಇಡ ಸಂತ 643 1-25 0-37 ಖುಷಿ 642 6 42 633, 634 
3 1 ಹ ನ ಷಿ 640, 641 ಕ 
639, 635, 
4 ಎಸ್‌. ಬಾಬುಮಿಯಾ ತಂದೆ ಲೇಟ್‌ ಮಲಿಕ್‌ ಸಾಬ್‌ ಸ್ವಂತ 643/2 2-40 0-72 ಖುಷ್ಕಿ 642 640, 641 42 633, 634 
ಶ್ರೀಮತಿ.ಆರ್‌. ತುಳಸಿ ಬಾಯಿ ಗಂಡ ಲೇಟ್‌ ಬಾಲಾಜಿರಾವ್‌ 
೨ 1 639, 635, 


5 ಹಾಗೂ ಅನಂತ್‌ರಾವ್‌ ಮಕ್ಕಳು ಲಕ್ಷ್ಮಣರಾವ್‌, ಕೃಷ್ಣ ರಾವ್‌, ಸ್ವಂತ 643 ಬಿ/ಆ 7-33 2-20 ಖುಷ್ಕಿ 642 640, 641 42 633, 634 
ವಿಜೇಂದ್ರ, ರಾಘವೇಂದ್ರ, ಶ್ರೀಮತಿ ಸರಸ್ವತಿ 






























































































































































೩೧೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೬, ೨೦೧೫ ಭಾಗ ೩ 

1 2 3 4 5 6 7 8 9 10 11 

1) ಕೆ. ಚೌಡಮ್ಮ ಗಂಡ ಲೇಟ್‌ ಹನುಮಂತಪ್ಪ 

2) ಕೆ. ಹುಲುಗಮ್ಮ ಗಂಡ ಲೇಟ್‌ರಾಮಪ್ಪ 

3) ಕೆ. ಸಣ್ಣ ಬಸಪ್ಪ ತಂದೆ ಲೇಟ್‌ ಹನುಮಪ್ಪ ಬನವ 
6 4) ಕೆ. ಸಕ್ರಪ್ಪ ತಂದೆ ಲೇಟ್‌ ಹನುಮಪ್ಪ ಸ್ವಂತ 643/ಸಿ 7-08 2-13 ಖುಷ್ಕಿ 642 640, cli 42 633, 634 

5) ಕೆ. ಗಿಡ್ಡ ಹನುಮಪ್ಪ ತಂದೆ ಲೇಟ್‌ ಹನುಮಪ್ಪ 

6) ಕೆ. ಚಂದ್ರಪ್ಪ ತಂದೆ ಲೇಟ್‌ ಹನುಮಪ್ಪ 

7) ಕೆ. ಲಕ್ಷ್ಮಣ ತಂದೆ ಲೇಟ್‌ ಹನುಮಪ್ಪ 
7 ಕೆ.ಸಿ. ಸಿ ಸ್ಪ ತಂದೆ ದಿ॥ ಚನ್ನಬಸಪ್ಪ ಸ್ವಂತ 646/ಬಿ 7-99 2-40 ಖುಷ್ಕಿ 647 633 646ಎ 649 
$ ಕೆ.ಸಿ. ಸಿದ್ದಪ್ಪ ತಂದೆ ದಿ॥ ಚನ್ನಬಸಪ್ಪ ಸ್ವಂತ 648/ಎ 13-07 3-93 ಮಿಷ್ಟಿ 648ಬಿ 652 647 677 

ಸರೋಜಮ್ಮ ಗಂಡ ಲೇಟ್‌ಕೊಟ್ರಯ್ಯ ಸ್ವಂತ 648/ಬಿ/ 3-28 0-98 ಮುಷ್ಟಿ 677 648ಎ 678 677 
10 ಸುಲೋಚನಮ್ಮ ಗಂಡ ಲೇಟ್‌ ವೀರಯ್ಯ ಸ್ವಂತ 648/ಬಿ/2 3-27 0-98 ಖುಷ್ವಿ 677 648ಎ 678 677 
1] ತಂ.ಸ.ರಂಗಪ್ಪ ಸ್ವಂತ 651 2-82 0-85 ಖುಷ್ಕಿ 652 650 649 654ಬಿ1 
12 ತಂ.ಸ.ರಂಗಪ್ಪ ಸ್ವಂತ 652 4-08 1-23 ಖುಷ್ಕಿ 648ಎ 651 646ಬಿ 1 
13 ತಂ.ಸ.ರಂಗಪ್ಪ ಸ್ವಂತ 653ಬಿ/ 3-75 1-13 ಖುಷ್ವಿ 653ಬಿ/2 653/ಎ 677 669 

1) ಹೆಚ್‌. ಮೌಲಾಸಾಬ್‌ ತಂದೆ ದಿ ಮರ್ದನ್‌ ಸಾಬ್‌, 
14 2) ಹೆಚ್‌. ಸಣ್ಣ ಮರ್ದನ್‌ ಸಾಬ್‌ ತಂದೆ ದಿ॥ ಗೈಬ್‌ ಸಾಬ್‌, ಸ್ಪಂತ 653/ಸಿ 0-86 0-26 ಖುಷ್ಕಿ 671 653/ಬಿಗ 677 669 

3) ಹೆಚ್‌. ಸಣ್ಣ ಮರ್ದನ್‌ ಸಾಬ್‌ ತಂದೆ ದಿ॥ ಇಮಾಂ ಸಾಬ್‌ 
15 ರತನ್‌ ತಂದೆ ಉಮ್‌ರಾವ್‌ ಬಾದ್‌ ವಾನ್‌ ಸಂತ 653/ಬಿ/2/ಎ 2-17 0-65 ಖುಷ್ಟಿ 671 653/ಬಿ/ 677 669 
16 ರತನ್‌ ತಂದೆ ಉಮ್‌ರಾವ್‌ ಬಾದ್‌ ವಾನ್‌ ಸಂತ 653/ಬಿ/2/ಬಿ 2-17 0-65 ಖುಷ್ಟಿ 671 653/ಬಿ/ 677 669 
17 ರತನ್‌ ತಂದೆ ಉಮ್‌ರಾವ್‌ ಬಾದ್‌ ವಾನ್‌ ಸಂತ 653/ಬಿ/2/ಸ 4-00 1-20 ಖುಷ್ಟಿ 671 653/ಬಿ/ 677 669 
18 ರತನ್‌ ತಂದೆ ಉಮ್‌ರಾವ್‌ ಬಾದ್‌ ವಾನ್‌ ಸ್ವಂತ 653/ಬಿ/2/ಡಿ 1-00 0-30 ಖುಷ್ಟಿ 671 653/ಬಿ/ 677 669 

ಒಟ್ಟು 70-64 
ಘೋಷ್ಟಾರೆ 
ಅ. ನಂ. ಗ್ರಾಮದ ಹೆಸರು ಒಟ್ಟುಕ್ಷೇತ್ರ ಖರಾಬುಕ್ಷೇತ್ರ ನಿವ್ವಳ ಕ್ಷೇತ್ರ 
1 ನಾರಾಯಣ ದೇವರಕೆರೆ 70-64 ದ 70-64 
ಒಟ್ಟು 70-64 ಜು 70-64 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌. ಮಹಾದೇವ 
PR. 692 ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 
sc. 50 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೬, ೨೦೧೫ ೩೧೮೧ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ-:ಲೋಇ:23:ಸೇಸಕಿ:15, ಬೆಂಗಳೂರು ದಿನಾಂಕ:16-05-2015 


ಲೋಕೊಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆೇಲೋಳಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ದಿನಾಂಕ 1-1-1980 ರಿ೦ದ 31-12-2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22-11-2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 


ಮುಖ್ಯ ಇಂಜಿನಿಯರ್‌,ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ), ಬೆಂಗಳೂರು ಇವರು ದಿನಾಂಕ 24-12-2014ರ ಪತ್ರದಲ್ಲಿ ಶ್ರೀ ಗಿರೀಶ ಆರ್‌.ಜೋಶಿ, 

ಸಹಾಯಕ ಇಂಜಿನಿಯರ್‌ ಇವರು ಕಚೇರಿ ಜ್ಞಾಪನ ಸಂಖ್ಯೆ ಸಿಬಿಎಸ್‌:392:ಸಿಬಿಎ:ಸಿ:ಇಎಸ್‌ಕೆ:91-92 ದಿನಾ೦ಕ 05-01-1993 ಆದೇಶದಂತೆ ಅನುಕಂಪದ 
ಆಧಾರದ ಮೇಲೆ ಕಿರಿಯ ಇಂಜಿನಿಯರ್‌ ಹುದ್ದೆಯಲ್ಲಿ ನೇಮಕ ಹೊಂದಿ ದಿನಾಂಕ 15-01-1993ರ ಪೂರ್ವಾಹ್ನದಿಂದ ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. 
ನಂತರ, ಸರ್ಕಾರಿ ಅದೇಶ ಸಂಖ್ಯೆ ಲೋಇ:136:ಸೇಸಕಿ:96 ಬೆಂಗಳೂರು ದಿನಾಂಕ 22-04-1996 ಹಾಗೂ ಕಚೇರಿ ಪತ್ರದ ಸಂಖ್ಯೆ 
ಸಿಬಿಎಸ್‌:49:ಎಪಿಪಿಟಿ:ಟಿಆರ್‌ಎಫ್‌:ಇಎಸ್‌ಡಿ:95 ದಿನಾಂಕ 30-05-1996ರ ಪಕಾರ ಕಿರಿಯ ಇಂಜಿನಿಯರ್‌ ಹುದ್ದೆಯಿಂದ ಸಹಾಯಕ ಇಂಜಿನಿಯರ್‌ 
ಹುದ್ದೆಗೆ ವೃಂದ ಬದಲಾವಣೆಗೊಂಡು ದಿನಾಂಕ 21-06-1996 ರಿಂದ ಸಹಾಯಕ ಇಂಜಿನಿಯರ್‌ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುತ್ತಾರೆ. ವೃಂದ 
ಮತ್ತು ನೇಮಕಾತಿಗಳಲ್ಲಿ ಅವಕಾಶವನ್ನು ಕಲ್ಪಿಸಿರುವಂತೆ, ಕಿರಿಯ ಇಂಜಿನಿಯರ್‌ ಹುದ್ದೆಯಿಂದ ಸಹಾಯಕ ಇಂಜಿನಿಯರ್‌ ಹುದ್ದೆಗೆ ವೃಂದ 
ಬದಲಾವಣೆಗೊಂಡಿರುವ ಸಹಾಯಕ ಇಂಜಿನಿಯರ್‌ರವರುಗಳಿಗೆ ಕಿರಿಯ ಇಂಜಿನಿಯರ್‌ ಸಲ್ಲಿಸಿದ 1/3 ಭಾಗದಷ್ಟು ಅಥವಾ ಗರಿಷ್ಟ 4 ವರ್ಷಗಳ ಸೇವಾ 
ಅವಧಿಯನ್ನು ಅವರುಗಳು ಸಹಾಯಕ ಇಂಜಿನಿಯರ್‌ ಆಗಿ ವೃಂದ ಬದಲಾವಣೆಗೊಂಡು ಆ ಹುದ್ದೆಗೆ ಕರ್ತವ್ಯ ವರದಿ ಮಾಡಿಕೊಂಡ ದಿನಾಂಕದಿಂದ 
ಜಾರಿಗೆ ಬರುವಂತೆ ಪರಿಗಣಿಸಬೇಕಾಗಿರುತ್ತದೆ. 


ಈ ಸಂಬಂಧ ಶ್ರೀ ಗಿರೀಶ್‌ ಆರ್‌.ಜೋಶಿ, ಸಹಾಯಕ ಇಂಜಿನಿಯರ್‌ ಇವರು ಕಿರಿಯ ಇಂಜಿನಿಯರ್‌ ಹುದ್ದೆಯಿಂದ ಸಹಾಯಕ ಇಂಜಿನಿಯರ್‌ 
ಹುದ್ದೆಗೆ ವೃಂದ ಬದಲಾವಣೆಗೊಂಡಿರುವುದರಿಂದ ಜೇಷ್ಟತೆಯ ಅರ್ಹ ದಿನಾಂಕವು ವೃಂದ ಬದಲಾವಣೆ ಮಾಡಲು ಅದೇಶವನ್ನು ಹೊರಡಿಸಿರುವ 
ದಿನಾಂಕದಿಂದ ಜಾರಿಗೆ ಬರುವಂತೆ ಜೇಷ್ಟತೆಯ ಅರ್ಹ ದಿನಾಂಕವನ್ನು ದಿನಾಂಕ 30-04-1995 ರಿಂದ ನಿಗದಿಪಡಿಸಬೇಕಾಗಿರುವ ಕಾರಣ ಸದರಿ 
ಜೇಷ್ಠತೆಯ ಅರ್ಹ ದಿನಾಂಕವನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಲೋಇ98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ 
ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಸದರಿಯವರ ಹೆಸರನ್ನು ಸೇರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 

ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ) ಇವರ ಶಿಫಾರಸ್ಸನ್ನು ಪರಿಶೀಲಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಲೋಇ.98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಶ್ರೀ ಗಿರೀಶ್‌ 
ಆರ್‌.ಜೋಶಿ, ಸಹಾಯಕ ಇಂಜಿನಿಯರ್‌ , ಇವರ ಹೆಸರನ್ನು ಜೇಷ್ಟತಾ ಪಟ್ಟಿಯ ಕ್ರಮ ಸಂಖ್ಯೆ 3431-ಸಿ ರಲ್ಲಿ ಸೇರ್ಪಡೆ ಮಾಡಿ ಈ ಕೆಳಕಂಡಂತೆ 
ನಿಗದಿಪಡಿಸಲು ಉದ್ದೇಶಿಸಲಾಗಿದೆ. 














Rankin isi Name Date of Regular 
4) Provlsion 50/ Date of Date of Entry | ಡೆ 
No AE. of the R p ಕ Appointment to Re Mrks 
ಸ ST Birth into service 
GRD No. Engineer the cadre 
1 2 3 4 5 6 7 8 
3431-A GIRISH R - 24-Apr-1968 | 15-Jan-1993 21-Jun-1996 CGA/ CC 
JOSHI 30-Apr-1995" 
































* He shall be entitled to count his seniority from the notional date, only for the purpose of consideration for promotion to 
the post of Assistant Executive Engineer (Division-l). 

ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಬಹುದಾದ 
ನೌಕರರು/ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸಸೌಧ, 3ನೇ ಮಹಡಿ, ಬೆಂಗಳೂರು 560 001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ 
ಅವಧಿಯ ನಂತರ ಸ್ವೀಕೃತವಾದ ಆಕ್ಷೇಪಣೆ/ ಸಲಹೆ/ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಎನ್‌.ಬಸವರಾಜು 

PR. 676 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 
50.50 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ:ಲೋಇ:105:ಸೇಸಕಿ:15 ಬೆಂಗಳೂರು ದಿನಾಂಕ:16-05-2015 


ಲೋಕೊಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆೇಲೋಳಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ದಿನಾಂಕ 1-1-1980 ರಿಂದ 31-12-2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22-11-2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 


ಮುಖ್ಯ ಇಂಜಿನಿಯರ್‌,ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ), ಬೆಂಗಳೂರು ಇವರು ದಿನಾಂಕ 03-02-2015ರ ಪತ್ರದಲ್ಲಿ ಶ್ರೀ ಶಶಿಧರ 
ಸಹಾಯಕ ಇಂಜಿನಿಯರ್‌ ಇವರು ದಿನಾಂಕ 01-08-1992ರಂದು ದಿನಗೂಲಿ ಆಧಾರದ ಮೇಲೆ ಜಿಲ್ಲಾ ಪರಿಷತ್‌ ಉಪ ವಿಬಾಗ, ಗುಲ್ಬರ್ಗಾ ಕಚೇರಿಯಲ್ಲಿ 
ಹಾಜರಾತಿ ಮಾಡಿಕೊಂಡಿರುತ್ತಾರೆ. ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ:13:ಎಸ್‌ಎಲ್‌ಸಿ:94 ದಿನಾ೦ಕ29-09-1994ರಂದು ಮಾಸಿಕ ವೇತನ ಸಿಬ್ಬಂದಿಯಡಿ 
ವಿಲೀನಗೊಳಿಸಿ ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಉಪ ವಿಭಾಗ, ಚಿತ್ತಾಪೂರ ಕಚೇರಿಗೆ ಹಾಜರಾಗಿರುತ್ತಾರೆ. ನಂತರ ಸರ್ಕಾರದ ಆದೇಶ ಸಂಖ್ಯೆ 
ಲೋಇ:62:ಪಿಡಬ್ಲ್ಯೂಸಿ:04 ದಿನಾಂಕ 16-02-2005ರನ್ವಯ ದಿನಾಂಕ 01-02-2003 ರಿಂದ ಅನ್ವಯವಾಗುವಂತೆ ಸಕ್ರಮಗೊಳಿಸಿ ಪಂಚಾಯತ್‌ ರಾಜ್‌ 


೩೧೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೬, ೨೦೧೫ ಭಾಗ ೩ 





ಇಂಜಿನಿಯರಿಂಗ್‌ ಉಪ ವಿಭಾಗ, ಸೇಡಂ ಇಲ್ಲಿ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಲೋಇ98:ಸೇಸಕಿ:08 ದಿನಾಂಕ 
15-11-2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಸದರಿಯವರ ಹೆಸರನ್ನು ಸೇರಿಸಲು ಶಿಫಾರಸ್ಸು 
ಮಾಡಿರುತಾರೆ. 


ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ) ಇವರ ಶಿಫಾರಸ್ಸನ್ನು ಪರಿಶೀಲಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಲೋಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಶ್ರೀ ಶಶಿಧರ, 
ಸಹಾಯಕ ಇಂಜಿನಿಯರ್‌, ಇವರ ಹೆಸರನ್ನು ಜೇಷ್ಟತಾ ಪಟ್ಟಿಯ ಕ್ರಮ ಸಂಖ್ಯೆ 4235-ಸಿ ರಲ್ಲಿ ಸೇರ್ಪಡೆ ಮಾಡಿ ಈ ಕೆಳಕಂಡಂತೆ ನಿಗದಿಪಡಿಸಲು 


ಉದ್ದೇಶಿಸಲಾಗಿದೆ. 











Ranking Provision AE. Name of the 50/ Date of Regular 
K Date of Birth ೯ Re Mrks 
No GRD No. Engineer ST Appointment to the cadre 
1 2 3 4 5 7 8 
4235-A - SHASHIDHAR 01-Jun-1965 01-Feb-2003 DWR 

















ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಬಹುದಾದ 
ನೌಕರರು/ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸಸೌಧ, 3ನೇ ಮಹಡಿ, ಬೆಂಗಳೂರು 560 001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ 
ಅವಧಿಯ ನಂತರ ಸ್ವೀಕೃತವಾದ ಆಕ್ಷೇಪಣೆ/ ಸಲಹೆ/ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಎನ್‌.ಬಸವರಾಜು 

PR. 675 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 
50.50 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ-:ಲೋಇ:94:ಸೇಸಕಿ:15, ಬೆಂಗಳೂರು ದಿನಾಂಕ:16-05-2015 


ಲೋಕೊಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೇಲೋಳಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ದಿನಾಂಕ 1-1-1980 ರಿಂದ 31-12-2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22-11-2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 


ಮುಖ್ಯ ಇಂಜಿನಿಯರ್‌,ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ). ಬೆಂಗಳೂರು ಇವರು ದಿನಾಂಕ 27-02-2015ರ ಪತ್ರದಲ್ಲಿ ಶ್ರೀ ಹೆಚ್‌.ಎಲ್‌. 
ಶಿವಚಂದ್‌ ಕಿರಿಯ ಇಂಜಿನಿಯರ್‌ ಇವರು ಜ್ಞಾಪನಾ ಪತ್ರ ಸಂಖ್ಯೆ ಸಿಬಿಎಸ್‌:291:ಸಿಜಿಎ:ಸಿ:ಇಎಸ್‌ಟಿ:92-93 ದಿನಾಂಕ 14-07-1992ರ ಪ್ರಕಾರ 
ಅನುಕಂಪದ ಆಧಾರದ ಮೇಲೆ ಕಿರಿಯ ಇಂಜಿನಿಯರ್‌ ಹುದ್ದೆಯಲ್ಲಿ ದಿನಾಂಕ 31-07-1992ರಂದು ಪೂರ್ವಾಹ್ನ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. ನಂತರ 
ಸರ್ಕಾರದ ಆದೇಶ ಸಂಖ್ಯೆ ಲೋಇ:617:ಸೇಸಕಿ:94 ದಿನಾಂಕ 13-12-1994ರಂತೆ ಕಿರಿಯ ಇಂಜಿನಿಯರ್‌ ಹುದ್ದೆಯಿಂದ ಸಹಾಯಕ ಇಂಜಿನಿಯರ್‌ ಹುದ್ದೆಗೆ 
ವೃಂದ ಬದಲಾವಣೆ ಹೊಂದಿ, ದಿನಾಂಕ 09-02-1995ರ ಪೂರ್ವಾಹ್ನದಂದು ಸಹಾಯಕ ಇಂಜಿನಿಯರ್‌ ಹುದ್ದೆಯ ಕರ್ತವ್ಯಕ್ಕೆ ವರದಿ 
ಮಾಡಿಕೊಂಡಿರುತ್ತಾರೆ. ವೃಂದ ಮತ್ತು ನೇಮಕಾತಿಗಳಲ್ಲಿ ಅವಕಾಶವನ್ನು ಕಲ್ಪಿಸಿರುವಂತೆ, ಕಿರಿಯ ಇಂಜಿನಿಯರ್‌ ಹುದ್ದೆಯಿಂದ ಸಹಾಯಕ ಇಂಜಿನಿಯರ್‌ 
ಹುದ್ದೆಗೆ ವೃಂದ ಬದಲಾವಣೆಗೊಂಡಿರುವ ಸಹಾಯಕ ಇಂಜಿನಿಯರ್‌ಗಳಿಗೆ ಕಿರಿಯ ಇಂಜಿನಿಯರ್‌ ಹುದ್ದೆಯಲ್ಲಿ ಸಲ್ಲಿಸಿದ 1/3 ಬಾಗದಷ್ಟು ಅಥವಾ ಗರಿಷ್ಟ 4 
ವರ್ಷಗಳ ಸೇವಾ ಅವಧಿಯನ್ನು ಅವರುಗಳು ಸಹಾಯಕ ಇಂಜಿನಿಯರ್‌ ಆಗಿ ವೃಂದ ಬದಲಾವಣೆಗೊಂಡು ಆ ಹುದ್ದೆಗೆ ಕರ್ತವ್ಯ ವರದಿ ಮಾಡಿಕೊಂಡ 
ದಿನಾಂಕದಿಂದ ಜಾರಿಗೆ ಬರುವಂತೆ ಜೇಷ್ಟತೆಯನ್ನು ಪರಿಗಣಿಸಬೇಕಾಗಿರುತ್ತದೆ. 


ಈ ಸಂಬಂಧ ಶ್ರೀ ಹೆಜ್‌.ಎಲ್‌.ಶಿವಚಂದ್‌, ಸಹಾಯಕ ಇಂಜಿನಿಯರ್‌ ಇವರು ಕಿರಿಯ ಇಂಜಿನಿಯರ್‌ ಹುದ್ದೆಯಿಂದ ಸಹಾಯಕ ಇಂಜಿನಿಯರ್‌ 
ಹುದ್ದೆಗೆ ವೃಂದ ಬದಲಾವಣೆಗೊಂಡಿರುವುದರಿಂದ ಜೇಷ್ಠತೆಯ ಅರ್ಹ ದಿನಾಂಕವು ವೃಂದ ಬದಲಾವಣೆ ಮಾಡಲು ಆದೇಶವನ್ನು ಹೊರಡಿಸಿರುವ 
ದಿನಾಂಕದಿಂದ ಜಾರಿಗೆ ಬರುವಂತೆ ಜೇಷ್ಟತೆಯ ಅರ್ಹ ದಿನಾಂಕ 07-04-1994 ರಿಂದ ನಿಗದಿಪಡಿಸಬೇಕಾಗಿರುವ ಕಾರಣ ಸದರಿ ಜೇಷ್ಠತೆಯ ಅರ್ಹ 
ದಿನಾಂಕವನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಲೋಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್‌ ವೃಂದದ 
ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಸದರಿಯವರ ಹೆಸರನ್ನು ಸೇರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 

ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ) ಇವರ ಶಿಫಾರಸ್ಸನ್ನು ಪರಿಶೀಲಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಲೋಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಶ್ರೀ ಶಿವಚಂದ್‌ 
ಹೆಚ್‌.ಎಲ್‌. ಸಹಾಯಕ ಇಂಜಿನಿಯರ್‌ , ಇವರ ಹೆಸರನ್ನು ಜೇಷ್ಟತಾ ಪಟ್ಟಿಯ ಕ್ರಮ ಸಂಖ್ಯೆ 3235- & ಸೇರ್ಪಡೆ ಮಾಡಿ ಈ ಕೆಳಕಂಡಂತೆ 
ನಿಗದಿಪಡಿಸಲು ಉದ್ದೇಶಿಸಲಾಗಿದೆ. 











Ranking Frevious Name of the 50/ Date of Date of En try ಇಸ or Sula 
i AE. ಹ್‌ eT ೫ 1೧550160 Appointment to Re Mrks 
GRD No. the cadre 
1 2 3 4 5 6 7 8 
3235-A HL SHIVACHAND - 29-Aug-1966 31-July-1992 09-Feb-1995 CGA/CC 
07-Apr-1994* 
































* He shall be entitled to count his seniority from the notional date, only for the purpose of consideration for promotion to the 
post of Assistant Executive Engineer (Division-l). 


ಭಾಗ ೩ ಕರ್ನಾಟಕ ರಾಜ್ಲಪತ್ತ ಗುರುವಾರ, ಜುಲೈ ೧೬, ೨೦೧೫ ೩೧೮೩ 


ಲ | 





ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಬಹುದಾದ 
ನೌಕರರು/ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸಸೌಧ, 3ನೇ ಮಹಡಿ, ಬೆಂಗಳೂರು 560 001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ ಸಲಹೆ/ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಎನ್‌.ಬಸವರಾಜು 
PR. 670 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 
50.50 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ-:ಲೋಇ:104:ಸೇಸಕಿ:15, ಬೆಂಗಳೂರು ದಿನಾಂಕ:16-05-2015 


ಲೋಕೊಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೇಲೋಳಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ದಿನಾಂಕ 1-1-1980 ರಿಂದ 31-12-2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22-11-2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 


ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ). ಬೆಂಗಳೂರು ಇವರು ದಿನಾಂಕ 18-02-2015ರ ಪತ್ರದಲ್ಲಿ 
ಶ್ರೀ ಹೆಚ್‌.ಎಸ್‌.ನಾಗರಾಜು, ಸಹಾಯಕ ಇಂಜಿನಿಯರ್‌, ಇವರು ದಿನಾಂಕ 17-06-1989ರಂದು ದಿನಗೂಲಿ ಆಧಾರದ ಮೇಲೆ ನೇಮಕಗೊಂಡು, ಸರ್ಕಾರಿ 
ಆದೇಶ ಸಂಖ್ಯೆ ಪಿಡಬ್ಲ್ಯೂಡಿ:32:ಪಿಡಬ್ಲ್ಯೂಸಿ:95 ದಿನಾಂಕ 10-07-1996ರಂತೆ ಮಾಸಿಕ ವೇತನ ಸಿಬ್ಬಂದಿ ಸಹಾಯಕ ಇಂಜಿನಿಯರ್‌ ಆಗಿ 
ನೇಮಕಗೊಂಡಿರುತ್ತಾರೆ. ನಂತರ ಸರ್ಕಾರದ ಆದೇಶ ಸಂಖ್ಯೆ ಜಸ೦ಇ:634:ಪಿಡಬ್ಲ್ಯೂಸಿ:2001 ದಿನಾಂಕ 03-11-2001ರ ಆದೇಶದಂತೆ, ಶ್ರೀಯುತರನ್ನು 
ಸಹಾಯಕ ಇಂಜಿನಿಯರ್‌ ಸೇವೆಯಲ್ಲಿ ಸಕ್ರಮಗೊಳಿಸಲಾಗಿರುತ್ತದೆ. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಲೋಇ98:ಸೇಸಕಿ:08 ದಿನಾಂಕ 15-11-2010ರಲ್ಲಿ 
ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಸದರಿಯವರ ಹೆಸರನ್ನು ಸೇರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 
ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ) ಇವರ ಶಿಫಾರಸ್ಸನ್ನು ಪರಿಶೀಲಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಲೋಇ98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ 
ಶ್ರೀ ಹೆಚ್‌.ಎಸ್‌.ನಾಗರಾಜು, ಸಹಾಯಕ ಇಂಜಿನಿಯರ್‌, ಇವರ ಹೆಸರನ್ನು ಜೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆ 3885-ಸಿ ರಲ್ಲಿ ಸೇರ್ಪಡೆ ಮಾಡಿ ಈ 
ಕೆಳಕಂಡಂತೆ ನಿಗದಿಪಡಿಸಲು ಉದ್ದೇಶಿಸಲಾಗಿದೆ. 














Ranking Provision Name sc Date of ಥ್ರ i Date of Regular 
ate 0 
No AE. of the R ale ತ ks try Appointment to Re Mrks 
ST Birth into service 
GRD No. Engineer the cadre 
1 2 3 4 5 6 7 8 
3885-A - H.S NAGARAJU 19-Jul-1963 | 10-July-1996 03-Nov-2001 DWR 























ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಬಹುದಾದ 
ನೌಕರರು/ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸಸೌಧ, 3ನೇ ಮಹಡಿ, ಬೆಂಗಳೂರು 560 001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ ಸಲಹೆ/ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. . 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಎನ್‌.ಬಸವರಾಜು 
PR. 669 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 
SC. 50 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೇಲೋಣಇ:325:ಸೇಸಕಿ:14, ಬೆಂಗಳೂರು ದಿನಾಂಕ :04-05-2015 


ಲೋಕೊಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆಲೋಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ದಿನಾಂಕ 1-1-1980 ರಿಂದ 31-12-2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾ೦ಕ 22-11-2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 


ಮುಖ್ಯ ಇಂಜಿನಿಯರ್‌,ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ), ಬೆಂಗಳೂರು ಇವರು ದಿನಾಂಕ: 11-11-2014ರ ಪತ್ರದಲ್ಲಿ ಶ್ರೀ ಪ್ರಭಾಕರ ಗಬ್ಬೂರ. 
ಸಹಾಯಕ ಇಂಜಿನಿಯರ್‌ ಇವರು ದಿನಾಂಕ 01-04-1992ರಲ್ಲಿ ದಿನಗೂಲಿ ಮೇಲೆ ಸೇವೆಗೆ ಸೇರಿದ್ದು 10 ವರ್ಷಗಳ ಸೇವೆ ಪೂರೈಸಿದ ನಂತರ ಸರ್ಕಾರದ 
ಆದೇಶ ಸಂಖ್ಯೆ ಲೋಇ:31.ಪಿಡಬ್ಲ್ಯೂಸಿ:2004 ದಿನಾಂಕ 07-10-2004 ರಲ್ಲಿ ವಿಲೀನಗೊಳಿಸಲಾಗಿರುತ್ತದೆ. ಅದರಂತೆ ಸದರಿಯವರು 07-10-2004ರಿಂದ 
ಅನ್ವಯವಾಗುವಂತೆ ಸಹಾಯಕ ಇಂಜಿನಿಯರ್‌ ಹುದ್ದೆಯಲ್ಲಿ ಸಕ್ರಮಾತಿಗೊಳಿಸಿದ್ದು, ಸರ್ಕಾರದ ಅಧಿಸೂಚನೆ ಸಂಖ್ಯೆ ಲೋಇ:98:ಸೇಸಕಿ:08 ದಿನಾಂಕ 
15-11-2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಸದರಿಯವರ ಹೆಸರನ್ನು ಸೇರಿಸಲು ಶಿಫಾರಸ್ಸು 
ಮಾಡಿರುತ್ತಾರೆ. 
ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ) ಇವರ ಶಿಫಾರಸ್ಸನ್ನು ಪರಿಶೀಲಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಲೋಇ.98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಶ್ರೀ ಪ್ರಭಾಕರ 
ಗಬ್ಬೂರ, ಸಹಾಯಕ ಇಂಜಿನಿಯರ್‌ , ಇವರ ಹೆಸರನ್ನು ಜೇಷ್ಟತಾ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಈ ಕೆಳಕಂಡಂತೆ ನಿಗದಿಪಡಿಸಲು ಉದ್ದೇಶಿಸಲಾಗಿದೆ. 


೩೧೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೬, ೨೦೧೫ ಭಾಗ ೩ 














Ranking Provision Name 50/ Date of Date of En try Date of Regular ReMrks 
No AE. of the 57 Birth into service Appoint ment to 
GRD No. Engineer the cadre 
1 2 3 4 5 6 7 8 
3900-A - PRABHAKER 02-Oct-1962 | 31-Mar-2002 01-Apr-2002 DWR 
GOBBUR 
































ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಬಹುದಾದ 
ನೌಕರರು/ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸಸೌಧ, 3ನೇ ಮಹಡಿ, ಬೆ೦ಗಳೂರು 560 001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ಸಲಹೆ/ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಎನ್‌.ಬಸವರಾಜು 
PR. 671 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 

ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ-:ಲೋಇ:26:ಸೇಸಕಿ:15, ಬೆಂಗಳೂರು ದಿನಾಂಕ :16-05-2015 
ಲೋಕೊಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆೇಲೋಳಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ದಿನಾಂಕ 1-1-1980 ರಿಂದ 31-12-2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22-11-2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 
ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ), ಬೆ೦ಗಳೂರು ಇವರು ದಿನಾಂಕ 30-10-2014ರ ಪತ್ರದಲ್ಲಿ ಶ್ರೀ ಶೇಖ್‌ 
ಅಬ್ದುಲ್‌ ಅಜೀಜ್‌, ಸಹಾಯಕ ಇಂಜಿನಿಯರ್‌ ಇವರು ದಿನಂಕ: 01-09-1984ರಲ್ಲಿ ದಿನಗೂಲಿಯಲ್ಲಿ ನೇಮಕಗೊಂಡು ನಂತರ, ಸರ್ಕಾರದ ಆದೇಶ ಸಂಖ್ಯೆ 
ಪಿಡಬ್ಬ್ಯೂಡಿ2011:ಪಿಡಬ್ಬ್ಯೂಸಿ:೨5 ದಿನಾಂಕ 01-09-1994ರಿಂದ ಸಹಾಯಕ ಇಂಜಿನಿಯರ್‌ ಸೇವೆಯಲ್ಲಿ ಸಕ್ರಮಗೊಳಿಸಲಾಗಿರುತ್ತದೆ. ಸರ್ಕಾರದ 
ಅಧಿಸೂಚನೆ ಸಂಖ್ಯೆ ಲೋಇ98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ 
ಪಟ್ಟಿಯಲ್ಲಿ ಸದರಿಯವರ ಹೆಸರನ್ನು ಸೇರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 
ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ) ಇವರ ಶಿಫಾರಸ್ಸನ್ನು ಪರಿಶೀಲಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಲೋಇ.98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಶ್ರೀ ಶೇಖ್‌ 
ಅಬ್ದುಲ್‌ ಅಜೀಜ್‌ , ಸಹಾಯಕ ಇಂಜಿನಿಯರ್‌ , ಇವರ ಹೆಸರನ್ನು ಜೇಷ್ಟತಾ ಪಟ್ಟಿಯ ಕ್ರಮ ಸಂಖ್ಯೆ 3266- ಗಿರಲ್ಲಿ ಸೇರ್ಪಡೆ ಮಾಡಿ ಈ ಕೆಳಕಂಡಂತೆ 
ನಿಗದಿಪಡಿಸಲು ಉದ್ದೇಶಿಸಲಾಗಿದೆ. 


50. 50 











Ranking Provision Name 50/ Date of Date of En try Date of Regular ReMrks 
No AE. of the 57 Birth into service Appointment to 
GRD No. Engineer the cadre 
1 2 3 4 5 6 7 8 
3266-A SHAIK ABDUL - 01-07-1958 01-09-1984 01-09-1994 DWR 
AJEEJ 
































ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಬಹುದಾದ 
ನೌಕರರು/ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸಸೌಧ, 3ನೇ ಮಹಡಿ, ಬೆಂಗಳೂರು 560 001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ 
ಅವಧಿಯ ನಂತರ ಸ್ವೀಕೃತವಾದ ಆಕ್ಷೇಪಣೆ/ ಸಲಹೆ/ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಎನ್‌.ಬಸವರಾಜು 

PR. 679 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೇಲೋಳಇ:103:ಸೇಸಕಿ:15, ಬೆಂಗಳೂರು ದಿನಾಂಕ:16-05-2015 
ಲೋಕೊಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೇಲೋಳಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ದಿನಾಂಕ 1-1-1980 ರಿಂದ 31-12-2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22-11-2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 


ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ). ಬೆಂಗಳೂರು ಇವರು ದಿನಾಂಕ 11-03-2015ರ ಪತ್ರದಲ್ಲಿ 
ಶ್ರೀ ರಾಜಶೇಖರ, ಸಹಾಯಕ ಇಂಜಿನಿಯರ್‌ ಇವರು ದಿನಾಂಕ 01-02-1989ರಲ್ಲಿ ದಿನಗೂಲಿಯಲ್ಲಿ ನೇಮಕಗೊಂಡು ನಂತರ, ಸರ್ಕಾರದ ಆದೇಶ 


50. 50 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೬, ೨೦೧೫ ೩೧೮೫ 





ಸಂಖ್ಯೆ ಪಿಡಬ್ಲ್ಯೂಡಿ 357:ಪಿಡಬ್ಲ್ಯೂಸಿ:90 ದಿನಾಂಕ 02-12-1994ರ ಪ್ರಕಾರ ಮಾಸಿಕ ವೇತನ ಸಿಬ್ಬಂದಿಯೆಂದು ವಿಲೀನಗೊಂಡು ಸರ್ಕಾರದ ಆದೇಶ 
ಸಂಖ್ಯೆ ನೀಇ:390:ಪಿಡಬ್ಲ್ಯೂಸಿ:2001 ದಿನಾಂಕ 07-06-2001ರಂತೆ ಶ್ರೀಯುತರನ್ನು ದಿನಾಂಕ 01-02-1989 ರಿಂದ 31-01-1999 ರವರೆಗೆ 
ದಿನಗೂಲಿಯಲ್ಲಿ 10 ವರ್ಷಗಳ ಸೇವೆ ಸಲ್ಲಿಸಿ ಕೆಲಸ ನಿರ್ವಹಿಸುತ್ತಿರುವವರನ್ನು ಪರಿಗಣಿಸಿ ಸದರಿಯವರ ಸೇವೆಯನ್ನು ದಿನಾಂಕ 01-02-1999 ರಿಂದ 
ಜಾರಿಗೆ ಬರುವಂತೆ ಸಹಾಯಕ ಇಂಜಿನಿಯರ್‌ ಸೇವೆಯಲ್ಲಿ ಸಕ್ರಮಗೊಳಿಸಲಾಗಿರುತ್ತದೆ. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಲೋಇ:98:ಸೇಸಕಿ:08 ದಿನಾಂಕ 
15-11-2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಸದರಿಯವರ ಹೆಸರನ್ನು ಸೇರಿಸಲು ಶಿಫಾರಸ್ಸು 
ಮಾಡಿರುತ್ತಾರೆ. 

ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ) ಇವರ ಶಿಫಾರಸ್ಸನ್ನು ಪರಿಶೀಲಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಲೋಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ 
ಶ್ರೀ ರಾಜಶೇಖರ ಸಹಾಯಕ ಇಂಜಿನಿಯರ್‌, ಇವರ ಹೆಸರನ್ನು ಜೇಷ್ಟತಾ ಪಟ್ಟಿಯ ಕ್ರಮ ಸಂಖ್ಯೆ 3741- A ರಲ್ಲಿ ಸೇರ್ಪಡೆ ಮಾಡಿ ಈ ಕೆಳಕಂಡಂತೆ 
ನಿಗದಿಪಡಿಸಲು ಉದ್ದೇಶಿಸಲಾಗಿದೆ. 











Ranking Provision Name of the 50/ Date of ತ ಚಟ್ಟ 
ಜು AE. ಈಸು eT Birth Appointment to Remarks 
GRD No. the cadre 
1 2 3 4 5 7 8 
3741-A § RAJASHEKHAR 23-Jul-1961 01-Feb-1999 DWR 




















ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಬಹುದಾದ 
ನೌಕರರು/ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸಸೌಧ, 3ನೇ ಮಹಡಿ, ಬೆಂಗಳೂರು 560 001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ ಸಲಹೆ/ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಎನ್‌.ಬಸವರಾಜು 
PR. 672 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 
50.50 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೇಲೋಳಇ:99:ಸೇಸಕಿ:15, ಬೆಂಗಳೂರು ದಿನಾಂಕ 16-05-2015 
ಲೋಕೊಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೇಲೋಳಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ದಿನಾಂಕ 1-1-1980 ರಿಂದ  31-12-2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22-11-2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 
ಮುಖ್ಯ ಇಂಜಿನಿಯರ್‌,ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ), ಬೆಂಗಳೂರು ಇವರು ದಿನಾಂಕ 09-12-2014ರ ಪತ್ರದಲ್ಲಿ ಶ್ರೀ ಅನಿಲ್‌ 
ಕುಮಾರ್‌, ಕಿರಿಯ ಇಂಜಿನಿಯರ್‌ ಇವರು ದಿನಾ೦ಕ: 26-11-1990ರಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು, ನಂತರ ಕಚೇರಿ ಪತ್ರ ಸಂಖ್ಯೆ 
ಸಿಬಿಎಸ್‌:380:ಇಎಸ್‌ಎಂ:ದಿನೌಸೇ:2000-01 ದಿನಾ೦ಕ 09-04-2001ರ ಪ್ರಕಾರ ಸದರಿಯವರನ್ನು ದಿನಾಂಕ 26-11-2000 ರಿಂದ ಜಾರಿಗೆ ಬರುವಂತೆ 
ಕಿರಿಯ ಇಂಜಿನಿಯರ್‌ ಹುದ್ದೆಯಲ್ಲಿ ಸಕ್ರಮಗೊಳಿಸಲಾಗಿರುತ್ತದೆ. ತದನಂತರ ಈ ಕಚೇರಿ ಜ್ಞಾಪನ ಪತ್ರ ಸಂಖ್ಯೆ ಸಿಬಿಎಸ್‌:38:ಸ.ಇಂ:ವೃಂದ 
ಬದಲಾವಣೆ: ಇಎಸ್‌ಸಿ:2003-04 ದಿನಾಂಕ 28-07-2004ರ ಪ್ರಕಾರ ಕಿರಿಯ ಇಂಜಿನಿಯರ್‌ ಹುದ್ದೆಯಿಂದ ಸಹಾಯಕ ಇಂಜಿನಿಯರ್‌ ಹುದ್ದೆಗೆ ವೃಂದ 
ಬದಲಾವಣೆ ಮಾಡಿದ್ದು, ದಿನಾಂಕ 06-10-2005ರ ಅಪರಾಹ್ನದಂದು ಸಹಾಯಕ ಇಂಜಿನಿಯರ್‌ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. ವೃಂದ 
ಮತ್ತು ನೇಮಕಾತಿಗಳಲ್ಲಿ ಅವಕಾಶವನ್ನು ಕಲ್ಪಿಸಿರುವಂತೆ, ಕಿರಿಯ ಇಂಜಿನಿಯರ್‌ ಹುದ್ದೆಯಿಂದ ಸಹಾಯಕ ಇಂಜಿನಿಯರ್‌ ಹುದ್ದೆಗೆ ವೃಂದ 
ಬದಲಾವಣೆಗೊಂಡಿರುವ ಸಹಾಯಕ ಇಂಜಿನಿಯರ್‌ಗಳಿಗೆ ಕಿರಿಯ ಇಂಜಿನಿಯರ್‌ ಹುದ್ದೆಯಲ್ಲಿ ಸಲ್ಲಿಸಿದ 1/3 ಬಾಗದಷ್ಟು ಅಥವಾ ಗರಿಷ್ಟ 4 ವರ್ಷಗಳ 
ಸೇವಾ ಅವಧಿಯನ್ನು ಅವರುಗಳು ಸಹಾಯಕ ಇಂಜಿನಿಯರ್‌ ಆಗಿ ವೃಂದ ಬದಲಾವಣೆಗೊಂಡು ಆ ಹುದ್ದೆಗೆ ಕರ್ತವ್ಯ ವರದಿ ಮಾಡಿಕೊಂಡ 
ದಿನಾಂಕದಿಂದ ಜಾರಿಗೆ ಬರುವಂತೆ ಜೇಷ್ನತೆಯನ್ನು ಪರಿಗಣಿಸಬೇಕಾಗಿರುತ್ತದೆ. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಲೋಇ:98:ಸೇಸಕಿ:08 
ದಿನಾಂಕ 15-11-2010ರಲ್ಲಿ ಪ್ರಕಟಸಲಾಗಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಸದರಿಯವರ ಹೆಸರನ್ನು ಸೇರಿಸಲು 
ಶಿಫಾರಸ್ಸು ಮಾಡಿರುತ್ತಾರೆ. 
ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ) ಇವರ ಶಿಫಾರಸ್ಸನ್ನು ಪರಿಶೀಲಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಲೋಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಶ್ರೀ ಅನಿಲ್‌ 
ಕುಮಾರ್‌, ಸಹಾಯಕ ಇಂಜಿನಿಯರ್‌ , ಇವರ ಹೆಸರನ್ನು ಜೇಷ್ಟತಾ ಪಟ್ಟಿಯ ಕ್ರಮ ಸಂಖ್ಯೆ 4394- ರಲ್ಲಿ ಸೇರ್ಪಡೆ ಮಾಡಿ ಈ ಕೆಳಕಂಡಂತೆ 
ನಿಗದಿಪಡಿಸಲು ಉದ್ದೇಶಿಸಲಾಗಿದೆ. 











Ranking Previous 
Name of the 50/ Date of Date of Entry Date of Regular 
No AE. | _ ReMrks 
Engineer 57 Birth into service Appointment to the cadre 
GRD No. 
1 2 3 4 5 6 7 8 
4394-A - ANILKUMAR - 20-Apr-1969 | 26-Nov-2000 23-Feb-2004* DWR/CC 
































* He shall be entitled to count his seniority from the notional date, only for the purpose of consideration for promotion to the 
post of Assistant Executive Engineer (Division-l). 


೩೧೮೬ ಕರ್ನಾಟಕ ರಾಜ್ಲಪತ್ತ ಗುರುವಾರ, ಜುಲೈ ೧೬, ೨೦೧೫ ಭಾಗ ೩ 


ಲ | 





ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಬಹುದಾದ 
ನೌಕರರು/ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸಸೌಧ, 3ನೇ ಮಹಡಿ, ಬೆಂಗಳೂರು 560 001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ ಸಲಹೆ/ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಎನ್‌.ಬಸವರಾಜು 
PR. 667 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 
50.50 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ:ಲೋಇ:100:ಸೇಸಕಿ:15 ಬೆಂಗಳೂರು ದಿನಾಂಕ:16-05-2015 


ಲೋಕೊಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆೇಲೋಳಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ದಿನಾಂಕ 1-1-1980 ರಿ೦ದ 31-12-2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22-11-2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 


ಮುಖ್ಯ ಇಂಜಿನಿಯರ್‌,ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ). ಬೆಂಗಳೂರು ಇವರು ದಿನಾಂಕ 18-02-2015ರ ಪತ್ರದಲ್ಲಿ 

ಶ್ರೀ ಕೆ.ಆರ್‌.ಮೋಹನ್‌, ಸಹಾಯಕ ಇಂಜಿನಿಯರ್‌ ಇವರು ನಿರ್ದೇಶಕರು, ಕ.ಇಂ.ಸಂ.ಕೇಂದ್ರ, ಕೃ.ರಾ.ಸಾಗರ ಇವರ ಜ್ಞಾಪನಾ ಪತ್ರ ಸಂಖ್ಯೆ ಕೆಇಆರ್‌ಎಸ್‌: 
ಇಎಸ್‌ಡಿ-2:ಮಸ್ಥನಿ:12551-89:94-95 ದಿನಾಂಕ 16-12-1994ರ ಪ್ರಕಾರ ಮಾಸಿಕ ವೇತನ ಸಿಬ್ಬಂದಿಯಡಿ ಸಹಾಯಕ ಇಂಜಿನಿಯರ್‌ ಆಗಿ 
ದಿನಾಂಕ 23-12-1994ರ ಅಪರಾಹ್ನ ಕೆಲಸಕ್ಕೆ ವರದಿಮಾಡಿಕೊಂಡಿರುತ್ತಾರೆ.ನಂತರ ಪ್ರಧಾನ ಇಂಜಿನಿಯರ್‌, ಜಲ ಸಂಪನ್ಮೂಲ ಅಭಿವೃದ್ದಿ ಸಂಸ್ಥೆ, 
ಬೆಂಗಳೂರು ಇವರ ಜ್ಞಾಪನಾಪತ್ರ ಸಂಖ್ಯೆ ಜಸಅ:ಇಎಸ್‌ಹೆಚ್‌:179:ಕಮಬದ್ಧ;98-99 ದಿನಾ೦ಕ 03-09-1998ರ ಆದೇಶದನ್ವಯ ಸದರಿ ಸಹಾಯಕ 
ಇಂಜಿನಿಯರ್‌ರವರನ್ನು ದಿನಾಂಕ 03-06-1998 ರಿಂದ ಅನ್ವಯವಾಗುವಂತೆ ಸೇವೆಯಲ್ಲಿ ವಿಲೀನಗೊಳಿಸಿರುತ್ತಾರೆ.. ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಲೋಇ:98:ಸೇಸಕಿ:08 
ದಿನಾಂಕ 15-11-2010ರಲ್ಲಿ ಪ್ರಕಟಸಲಾಗಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಸದರಿಯವರ ಹೆಸರನ್ನು ಸೇರಿಸಲು 
ಶಿಫಾರಸ್ಸು ಮಾಡಿರುತ್ತಾರೆ. 

ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ) ಇವರ ಶಿಫಾರಸ್ಸನ್ನು ಪರಿಶೀಲಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಲೋಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ 
ಶ್ರೀ ಕೆ.ಆರ್‌.ಮೋಹನ್‌ ಸಹಾಯಕ ಇಂಜಿನಿಯರ್‌ , ಇವರ ಹೆಸರನ್ನು ಜೇಷ್ಟತಾ ಪಟ್ಟಿಯ ಕ್ರಮ ಸಂಖ್ಯೆ 3689- ಸಿ ರಲ್ಲಿ ಸೇರ್ಪಡೆ ಮಾಡಿ ಈ ಕೆಳಕಂಡಂತೆ 
ನಿಗದಿಪಡಿಸಲು ಉದ್ದೇಶಿಸಲಾಗಿದೆ. 














Ranking Provision AE. Name of the 50/ Date of Date of Regular Appointment to ReMrks 
No GRD No. Engineer 57 Birth the cadre 
1 2 3 4 5 7 8 
3689-A - K.R.MOHANA 14-Jan-1963 | 03-Jun-1998 DWR 

















ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಬಹುದಾದ 
ನೌಕರರು/ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸಸೌಧ, 3ನೇ ಮಹಡಿ, ಬೆಂಗಳೂರು 560 001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ 
ಅವಧಿಯ ನಂತರ ಸ್ವೀಕೃತವಾದ ಆಕ್ಷೇಪಣೆ/ ಸಲಹೆ/ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಎನ್‌.ಬಸವರಾಜು 
PR. 674 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 
SC. 50 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೇಲೋಳಇ:133:ಸೇಸಕ:15 ಬೆಂಗಳೂರು ದಿನಾಂಕ: 04-06-2015 


ಲೋಕೊಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆೇಲೋಳಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ದಿನಾಂಕ 1-1-1980 ರಿ೦ದ 31-12-2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22-11-2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 


ಮುಖ್ಯ ಇಂಜಿನಿಯರ್‌,ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ), ಬೆಂಗಳೂರು ಇವರು ದಿನಾಂಕ 04-04-2015ರ ಪತ್ರದಲ್ಲಿ ಶ್ರೀ ಎಸ್‌.ಶಿವರಾಜು, 
ಸಹಾಯಕ ಇಂಜಿನಿಯರ್‌ , ಇವರು ದಿನಾಂಕ 10-04-1989ರಂದು ದಿನಗೂಲಿ ಆಧಾರದ ಮೇಲೆ ನೇಮಕಗೊಂಡು, ಸರ್ಕಾರದ ಆದೇಶ ಸಂಖ್ಯೆ 
ಲೋಇ:17:ಪಿಡಬ್ರ್ಯೂಸಿ:2002 ದಿನಾಂಕ 16-06-2003ರನ್ವಂಯ ಲೋಕೋಪಯೋಗಿ ಇಲಾಖೆಯ ದಿನಾಂಕ 01-07-1084ರ ನಂತರ ಹಾಗೂ 
15-10-1992ಕ್ಕೆ ಮುಂಚೆ ದಿನಗೂಲಿ ಆಧಾರದ ಮೇಲೆ ನೇಮಕಗೊಂಡು ಮಾಸಿಕ ವೇತನ ವ್ಯವಸ್ಥೆಯಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪದವೀಧರ 
ಇಂಜಿನಿಯರ್‌ಗಳು 10 ವರ್ಷಗಳ ಸತತ ಸೇವೆಯನ್ನು ಸಲ್ಲಿಸಿದ ಸಹಾಯಕ ಇಂಜಿನಿಯರ್‌ಗಳನ್ನು ದಿನಾಂಕ 10-04-1999 ರಿಂದ ಅನ್ವಯವಾಗುವಂತೆ 
ಸಕ್ರಮ ಸೇವೆಯಲ್ಲಿ ವಿಲೀನಗೊಳಿಸಲಾಗಿರುತ್ತದೆ. ಅದರಂತೆ ಸದರಿಯವರನ್ನು ಸಹ ಸಕ್ರಮಗೊಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಅಧಿಸೂಚನೆ 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೬, ೨೦೧೫ ೩೧೮೭ 





ಸಂಖ್ಯೆ ಲೋಇ98:ಸೇಸಕಿ:08 ದಿನಾಂಕ 15-11-2010 ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ 
ಸದರಿಯವರ ಹೆಸರನ್ನು ಸೇರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 

ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ) ಇವರ ಶಿಫಾರಸ್ಸನ್ನು ಪರಿಶೀಲಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಲೋಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ 
ಶ್ರೀ ಎಸ್‌.ಶಿವರಾಜು, ಸಹಾಯಕ ಇಂಜಿನಿಯರ್‌ , ಇವರ ಹೆಸರನ್ನು ಜೇಷ್ಟತಾ ಪಟ್ಟಿಯ ಕ್ರಮ ಸಂಖ್ಯೆ 3757- & ರಲ್ಲಿ ಸೇರ್ಪಡೆ ಮಾಡಿ ಈ ಕೆಳಕಂಡಂತೆ 
ನಿಗದಿಪಡಿಸಲು ಉದ್ದೇಶಿಸಲಾಗಿದೆ. 











Ranking Provision Name of the 50/57 Date of Birth Date of Regular ReMrks 
No AE. GRD No. Engineer Appointment to the cadre 
1 2 3 4 5 7 8 
3757-A - S.SHIVARAJU 07-Apr-1964 10-Apr-1999 DWR 




















ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಗಬಹುದಾದ 
ನೌಕರರು/ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸಸೌಧ, 3ನೇ ಮಹಡಿ, ಬೆಂಗಳೂರು 560 001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ 
ಅವಧಿಯ ನಂತರ ಸ್ವೀಕೃತವಾದ ಆಕ್ಷೇಪಣೆ/ ಸಲಹೆ/ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಎನ್‌.ಬಸವರಾಜು 


PR. 673 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 
50.50 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ:ಲೋಇ:127:ಸೇಸಕಿ:15, ಬೆಂಗಳೂರು ದಿನಾಂಕ: 04-06-2015 

ಲೋಕೊಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೇಲೋಳಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ದಿನಾಂಕ 1-1-1980 ರಿಂದ 31-12-2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22-11-2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 

ಮುಖ್ಯ ಇಂಜಿನಿಯರ್‌,ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ), ಬೆ೦ಗಳೂರು ಇವರು ದಿನಾ೦ಕ 03-02-2015ರ ಪತ್ರದಲ್ಲಿ ಶ್ರೀ ರಾಜಶೇಖರ, 
ಸಹಾಯಕ ಇಂಜಿನಿಯರ್‌ , ಇವರು ದಿನಾಂಕ 19-08-1992ರಂದು ದಿನಗೂಲಿ ಆಧಾರದ ಮೇಲೆ ನೇಮಕಗೊಂಡು, ಸರ್ಕಾರದ ಆದೇಶ ಸಂಖ್ಯೆ 
ಲೋಇ.357:ಪಿಡಬ್ಲ್ಯೂಸಿ:90 ದಿನಾಂಕ 02-12-1994ರಂತೆ ಮಾಸಿಕ ವೇತನ ಸಿಬ್ಬಂದಿ ಸಹಾಯಕ ಇಂಜಿನಿಯರ್‌ ಆಗಿ ನೇಮಕಗೊಂಡಿರುತ್ತಾರೆ. ನಂತರ 
ಜ್ಞಾಪನಾ ಸಂಖ್ಯೆ ಜಸ೦ಇ:16:ಇಎಸ್‌ಹೆಚ್‌:ಸಕ್ರಮ:2003 ದಿನಾಂಕ 22-05-2003ರಲ್ಲಿ ದಿನಾಂಕ 08-05-2003 ರಿಂದ ಜಾರಿಗೆ ಬರುವಂತೆ 
ಶ್ರೀಯುತರನ್ನು ಸಹಾಯಕ ಇಂಜಿನಿಯರ್‌ ಸೇವೆಯಲ್ಲಿ ಸಕ್ರಮಗೊಳಿಸಲಾಗಿರುತ್ತದೆ. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಲೋಇ98:ಸೇಸಕಿ:08 
ದಿನಾಂಕ 15-11-2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಸದರಿಯವರ ಹೆಸರನ್ನು ಸೇರಿಸಲು 
ಶಿಫಾರಸ್ಸು ಮಾಡಿರುತ್ತಾರೆ. 

ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ) ಇವರ ಶಿಫಾರಸ್ಸನ್ನು ಪರಿಶೀಲಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಲೋಇ.98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ 
ಶ್ರೀ ರಾಜಶೇಖರ, ಸಹಾಯಕ ಇಂಜಿನಿಯರ್‌ , ಇವರ ಹೆಸರನ್ನು ಜೇಷ್ಟತಾ ಪಟ್ಟಿಯ ಕ್ರಮ ಸಂಖ್ಯೆ 4236- ಸಿ ರಲ್ಲಿ ಸೇರ್ಪಡೆ ಮಾಡಿ ಈ ಕೆಳಕಂಡಂತೆ 
ನಿಗದಿಪಡಿಸಲು ಉದ್ದೇಶಿಸಲಾಗಿದೆ. 











Ranking Provision Name of the 50/57 Date of Date of Regular Remrks 
No AE. Engineer Birth Appointment to the cadre 
GRD No. 
1 2 3 4 5 7 8 
4236-A - RAJSHEKHAR 18-Nov-1964 08-May-2003 DWR 























ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಬಹುದಾದ 
ನೌಕರರು/ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸಸೌಧ, 3ನೇ ಮಹಡಿ, ಬೆಂಗಳೂರು 560 001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ ಸಲಹೆ/ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಎನ್‌.ಬಸವರಾಜು 
PR. 666 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 


SC. 50 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 


೩೧೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೬, ೨೦೧೫ ಭಾಗ ೩ 





ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ತಿದ್ದುಪಡಿ ಆದೇಶ ಸಂಖ್ಯೆ:ಲೋಇ:43:ಸೇಸಕಿ:15, ಬೆಂಗಳೂರು ದಿನಾಂಕ 27-04-2015 


ಸರ್ಕಾರದ ಕ್ರಮಾಂಕ ಲೋಇ98:ಸೇಸಕಿ:08ದಿನಾ೦ಕ 15-11-2008ರ ಅಧಿಸೂಚನೆ ಜೊತೆ ಪ್ರಚುರಪಡಿಸಿರುವ ಲೋಕೋಪಯೋಗಿ ಮತ್ತು ಜಲ 
ಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಶ್ರೀ ಹೆಚ್‌.ಪ.ಅಮರನಾಥ ಜೈನ್‌. ಸಹಾಯಕ ಇಂಜಿನಿಯರ್‌ 
ಇವರ ಜೇಷ್ಟತೆಯ ಅರ್ಹ ದಿನಾಂಕವನ್ನು ಈ ಕೆಳಕಂಡಂತೆ ನಿಗದಿಪಡಿಸಬಹುದಾಗಿರುತ್ತದೆ. 











Previous Name Date of Regular 
Ranking 50/ Date of Date of En try 
AE. of the ಸ ಕ Appointment to ReMrks 
No 57 Birth into service 
GRD No. Engineer the cadre 
1 2 3 4 5 6 7 8 
3460-A AMARANATHA | - | 16-Mar-1967 | 03-Mar-1994 | 18-07-1996 cc 
ತ; 09-10-1995 * 
































* He shall be entitled to count his seniority from the notional date, only for the purpose of consideration for promotion to 
the post of Assistant Executive Engineer (Division-l). 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಎನ್‌.ಬಸವರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ತಿದ್ದುಪಡಿ ಆದೇಶ ಸಂಖ್ಯೆ:ಲೋಇ:125:ಸೇಸಕಿ:15, ಬೆಂಗಳೂರು ದಿನಾಂಕ 13-05-2015 
ಸರ್ಕಾರದ ಕ್ರಮಾಂಕ ಲೋಇ98:ಸೇಸಕಿ:08 ದಿನಾಂಕ 15-11-2010ರ ಅಧಿಸೂಚನೆ ಜೊತೆ ಪ್ರಚುರಪಡಿಸಿರುವ ಲೋಕೋಪಯೋಗಿ ಮತ್ತು ಜಲ 
ಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಶ್ರೀ ಸಿ.ಎಂ.ಮ೦ಜುನಾಥ ಸಹಾಯಕ ಇಂಜಿನಿಯರ್‌ ಇವರ 
ಜೇಷ್ಟತೆಯ ಅರ್ಹ ದಿನಾಂಕವನ್ನು ಈ ಕೆಳಕಂಡಂತೆ ನಿಗದಿಪಡಿಸಿದೆ. 


PR. 680 
50.50 











Ranking Previous Name Date of Regular 
No AE of the ಭಷ Fe Dale ct Entry i ReMrks 
" ೦7 Birth into service Appointment to 
GRD No. Engineer the cadre 
1 2 3 4 5 6 9 8 
3193-A - MANJUNATHA CM 19-Aug-1967 | 15-Mar-1991 13-Aug-1993 CGA/ 
29-Dec-1992* CC 
































* He shall be entitled to count his seniority from the notional date, only for the purpose of consideration for promotion to 
the post of Assistant Executive Engineer (Division-l). 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಎನ್‌.ಬಸವರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ತಿದ್ದುಪಡಿ ಆದೇಶ ಸಂಖ್ಯೆ/ಲೋಇ:121:ಸೇಸಕಿ:15ಬೆಂಗಳೂರು ದಿನಾಂಕ:13-05-2015 
ಸರ್ಕಾರದ ಕ್ರಮಾಂಕ ಲೋಇ98:ಸೇಸಕಿ:08 ದಿನಾಂಕ 15-11-2010ರ ಅಧಿಸೂಚನೆ ಜೊತೆ ಪ್ರಚುರಪಡಿಸಿರುವ ಲೋಕೋಪಯೋಗಿ ಮತ್ತು ಜಲ 


PR. 681 
50. 50 











ಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಶ್ರೀ ಕೆ.ಎಸ್‌.ಮನೋಜ್‌ಕುಮಾರ್‌, ಸಹಾಯಕ 
ಇಂಜಿನಿಯರ್‌ ಇವರ ಜೇಷ್ಟತೆಯ ಅರ್ಹ ದಿನಾಂಕವನ್ನು ಈ ಕೆಳಕಂಡಂತೆ ನಿಗದಿಪಡಿಸಿದೆ. 
Ranking 
Date of Regular 
No Previous AE. Name of the 50/ Date of Date of En try 
| ಜ್ತ Appointment to ReMrks 
GRD No. Engineer 57 Birth into service 
the cadre 
1 2 3 4 5 6 9 8 
3186-B MANOOJ 30-Aug-1968 | 18-Mar-1991 07-Jun-1993 CGA/ 
KUMAR KS 05-Oct-1992* CC 
































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೬, ೨೦೧೫ ೩೧೮೯ 





* He shall be entitled to count his seniority from the notional date, only for the purpose of consideration for promotion to 
the post of Assistant Executive Engineer (Division-l). 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಎನ್‌.ಬಸವರಾಜು 


PR. 683 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 
5೦. 50 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೇಲೋಇ:40:ಸೇಸಕ:15, ಬೆಂಗಳೂರು ದಿನಾಂಕ 02-05-2015 

ಲೋಕೊಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆೇಲೋಳಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ದಿನಾಂಕ 1-1-1980 ರಿಂದ 31-12-2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22-11-2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 

ಮುಖ್ಯ ಇಂಜಿನಿಯರ್‌,ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ), ಬೆ೦ಗಳೂರು ಇವರು ದಿನಾಂಕ 30-10-2014ರ ಪತ್ರದಲ್ಲಿ ಶ್ರೀ ಸುಬ್ರಮಣ್ಯ, 
ಕಿರಿಯ ಇಂಜಿನಿಯರ್‌ ಎಂದು ಸಂಪೂರ್ಣ ತಾತ್ಕಾಲಿಕ ಆಧಾರದ ಮೇಲೆ ತಿ೦ಗಳ ಅವಧಿಗೆ ವ್ಯವಸ್ಥಾಪಕ ನಿರ್ದೇಶಕರು, ಕಾವೇರಿ ಜಲಾನಯನ ಏತ 
ನೀರಾವರಿ ನಿಗಮ ನಿಯಮಿತರವರ ಆದೇಶದಂತೆ ಉಪ ವಿಭಾಗ, ಚಿಕ್ಕಮಗಳೂರು ಇಲ್ಲಿ ಕಾರ್ಯವರದಿ ಮಾಡಿಕೊಂಡಿರುತ್ತಾರೆ. ನಂತರ ಸರ್ಕಾರದ ಪತ್ರ 
ಸಂಖ್ಯೆ ನೀಇ:35:ಸನೀ-93 ದಿನಾಂಕ 03-12-1994 ಮತ್ತು ಕರ್ನಾಟಕ ರಾಜ್ಯ ಪಕಟಣೆಯ ಸಂಖ್ಯೆ:1010:ದಿನಾಂಕ 03-12-1994 ಅಧಿಸೂಚನೆ-1ರ 
ಪ್ರಕಾರ ನಿಗಮದ ನೌಕರರ ಸೇವೆಯನ್ನು ನೀರಾವರಿ ಇಲಾಖೆಗೆ ವಿಲೀನಗೊಳಿಸಲಾಗಿರುತ್ತದೆ. ತದನಂತರ ಸರ್ಕಾರದ ಆದೇಶ ಸಂಖ್ಯೆ 
ಜಸಂಇ:378:ಸೇಸಶಿ:2004 ದಿನಾಂಕ 29-10-2004ರಂತೆ ಕಿರಿಯ ಇಂಜಿನಿಯರ್‌ ಹುದ್ದೆಯಿಂದ ಸಹಾಯಕ ಇಂಜಿನಿಯರ್‌ ಹುದ್ದೆಗೆ ವೃಂದ ಬದಲಾವಣೆ 
ಹೊಂದಿ ದಿನಾಂಕ 30-11-2004ರ ಅಪರಾಹ್ನ ಸಹಾಯಕ ಇಂಜಿನಿಯರ್‌ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಲೋಇ.98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಸದರಿಯವರ 
ಹೆಸರನ್ನು ಸೇರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 

ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ) ಇವರ ಶಿಫಾರಸ್ಸನ್ನು ಪರಿಶೀಲಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಲೋಇ.98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ 
ಶ್ರೀ ಸುಬ್ರಮಣ್ಯ , ಸಹಾಯಕ ಇಂಜಿನಿಯರ್‌ , ಇವರ ಹೆಸರನ್ನು ಜೇಷ್ಟತಾ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಈ ಕೆಳಕಂಡಂತೆ ನಿಗದಿಪಡಿಸಲು 














ಉದ್ದೇಶಿಸಲಾಗಿದೆ. 
Ranking Provision Date of Regular 
Name of the 50/ Date of 
No AE. ಶಿ ಶ್ರ Qe of ell try Appointment to ReMrks 
Engineer 57 Birth into service 
GRD No. the cadre 
1 2 3 4 5 6 7 8 

3871-A - SUBRAMANYA 20-July-1968 | 03-Dec-1994 01-Aug-2001 CLIC-AB 




















ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಬಹುದಾದ 
ನೌಕರರು/ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸಸೌಧ, 3ನೇ ಮಹಡಿ, ಬೆಂಗಳೂರು 560 001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ ಸಲಹೆ/ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. . 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಎನ್‌.ಬಸವರಾಜು 


PR. 678 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 
SC. 50 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ-:ಲೋಇ:67:ಸೇಸಕಿ:15, ಬೆಂಗಳೂರು ದಿನಾಂಕ 04-04-2015 

ಲೋಕೊಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆೇಲೋಳಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ದಿನಾಂಕ 1-1-1980 ರಿ೦ದ 31-12-2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾ೦ಕ 22-11-2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 

ಮುಖ್ಯ ಇಂಜಿನಿಯರ್‌,ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ). ಬೆಂಗಳೂರು ಇವರು ದಿನಾಂಕ 7-2-2015ರ ಪತ್ರದಲ್ಲಿ 
ಶ್ರೀ ಎಂ.ಎನ್‌.ದಳವಾಯ್‌, ಸಹಾಯಕ ಇಂಜಿನಿಯರ್‌ ಇವರು ದಿನಾಂಕ 01-07-1984ರಲ್ಲಿ ದಿನಗೂಲಿ ಮೇಲೆ ಸೇವೆಗೆ ಸೇರಿದ್ದು 10 ವರ್ಷಗಳ ಸೇವೆ 
ಪೂರೈಸಿದ ನಂತರ ಸರ್ಕಾರದ ಆದೇಶ ಸಂಖ್ಯೆ ಜಸಅ:1212:ಇಎಸ್‌ಹೆಚ್‌:ವರ್ಗ:95 ದಿನಾಂಕ 22-01-1996 ರನ್ವಯ ಸದರಿಯವರ ಸೇವೆಯನ್ನು 
ದಿನಾಂಕ 17-03-1995 ರಿಂದ ಅನ್ವಯವಾಗುವಂತೆ ಸಹಾಯಕ ಇಂಜಿನಿಯರ್‌ ಹುದ್ದೆಯಲ್ಲಿ ಸಕ್ರಮಾತಿಗೊಳಿಸಿದ್ದು, ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಲೋಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಸದರಿಯವರ 
ಹೆಸರನ್ನು ಸೇರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 








೩೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೬, ೨೦೧೫ ಭಾಗ ೩ 





ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ) ಇವರ ಶಿಫಾರಸ್ಸನ್ನು ಪರಿಶೀಲಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಲೋಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ 
ಶ್ರೀ ಎಂ.ಎನ್‌.ದಳವಾಯಿ ಸಹಾಯಕ ಇಂಜಿನಿಯರ್‌, ಇವರ ಹೆಸರನ್ನು ಜೇಷ್ಟತಾ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಈ ಕೆಳಕಂಡಂತೆ ನಿಗದಿಪಡಿಸಲು 


ಉದ್ದೇಶಿಸಲಾಗಿದೆ. 











Provision Name Date of Regular 
Ranking 50/ Date of Date of Entry 
AE. of the Appointment to ReMrks 
No ST Birth into service 
GRD No. Engineer the cadre 
1 2 3 4 5 6 7 8 
3420-A - DALAVAIM N 21-Jul-1960 - 17-Mar-1995 DWR 





























ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಬಹುದಾದ 
ನೌಕರರು/ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸಸೌಧ, 3ನೇ ಮಹಡಿ, ಬೆಂಗಳೂರು 560 001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ ಸಲಹೆ/ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಎನ್‌.ಬಸವರಾಜು 


PR. 668 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 
50.50 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ:ಲೋಇ:69:ಸೇಸಕಿ:15, ಬೆಂಗಳೂರು ದಿನಾಂಕ 04-04-2015 
ಲೋಕೊಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆೇಲೋಳಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ದಿನಾಂಕ 1-1-1980 ರಿ೦ದ 31-12-2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22-11-2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 


ಮುಖ್ಯ ಇಂಜಿನಿಯರ್‌,ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ). ಬೆಂಗಳೂರು ಇವರು ದಿನಾಂಕ 24-01-2015ರ ಪತ್ರದಲ್ಲಿ 
ಶ್ರೀ ವಿ.ಕ.ಮಹದೇವ, ಸಹಾಯಕ ಇಂಜಿನಿಯರ್‌ ಇವರು ದಿನಾಂಕ 15-11-1990ರಲ್ಲಿ ದಿನಗೂಲಿ ಮೇಲೆ ಸೇವೆಗೆ ಸೇರಿದ್ದು ನಂತರ ಸರ್ಕಾರದ ಆದೇಶ 
ಸಂಖ್ಯೆ ಲೋಇ:7:ಪಿಡಬ್ಲ್ಯೂಸಿ:2003 ದಿನಾಂಕ 10-04-2003 ರನ್ವಯ ದಿನಾಂಕ 15-11-2000 ರಿಂದ ಅನ್ವಯವಾಗುವಂತೆ ಸಹಾಯಕ ಇಂಜಿನಿಯರ್‌ 
ಹುದ್ದೆಯಲ್ಲಿ ಸಕ್ರಮಾತಿಗೊಳಿಸಿದ್ದು, ಸರ್ಕಾರದ ಅಧಿಸೂಚನೆ ಸಂಖ್ಯೆ ಲೋಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ 
ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಸದರಿಯವರ ಹೆಸರನ್ನು ಸೇರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 


ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ) ಇವರ ಶಿಫಾರಸ್ಸನ್ನು ಪರಿಶೀಲಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಲೋಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ 
ಶ್ರೀ ವಿ.ಕೆಮಹದೇವ, ಸಹಾಯಕ ಇಂಜಿನಿಯರ್‌ , ಇವರ ಹೆಸರನ್ನು ಜೇಷ್ಠತಾ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಈ ಕೆಳಕಂಡಂತೆ ನಿಗದಿಪಡಿಸಲು 


ಲ ದೂ 
ಉದ್ದೇಶಿಸಲಾಗಿದೆ. 











Ranking Provision Name Date of Date of Regular 
No AE. of the ಸ Date of Birth Entry into Appoint ment to ReMrks 
GRD No. Engineer service the cadre 
1 2 3 4 5 6 7 8 
3855-A - MAHADEVAV K 01-Jul-1966 - 15-Nov-2000 DWR 
































ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಬಹುದಾದ 
ನೌಕರರು/ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸಸೌಧ, 3ನೇ ಮಹಡಿ, ಬೆಂಗಳೂರು 560 001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ ಸಲಹೆ/ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. . 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಎನ್‌.ಬಸವರಾಜು 
PR. 677 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 
SC. 50 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೬, ೨೦೧೫ ೩೧೯೧ 





ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ತಿದ್ದುಪಡಿ ಆದೇಶ 
ಸಂಖ್ಯೇಲೋಳ:71:ಸೇಸಕಿ:15, ಬೆಂಗಳೂರು ದಿನಾಂಕ 04-05-2015 


ಸರ್ಕಾರದ ಕ್ರಮಾಂಕ ಲೋಇ98:ಸೇಸಕಿ:08 ದಿನಾಂಕ 15-11-2010ರ ಅಧಿಸೂಚನೆ ಜೊತೆ ಪ್ರಚುರಪಡಿಸಿರುವ ಲೋಕೋಪಯೋಗಿ ಮತ್ತು ಜಲ 
ಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಶ್ರೀ ಎಸ್‌.ವೃಷಬೇಂದಗೌಡ, ಸಹಾಯಕ ಇಂಜಿನಿಯರ್‌ 
ಇವರ ಜೇಷ್ಟತೆಯ ಅರ್ಹ ದಿನಾಂಕವನ್ನು ಈ ಕೆಳಕಂಡಂತೆ ನಿಗದಿಪಡಿಸಿದೆ. 











Rank Previous Name 50/ Date of Date of Entry into Date of Regular Remarks 
ing AE GRD of the sT Birth service Appointment to 
No ಬ Engineer the cadre 
1 2 3 4 | 6 7 8 
3174A 3200 VRUSHABENDRA | 01-Nov-1962 11-Aug-1989 11-05-1993 CGA/CC 
GOUDS 30-Apr-1992* 





























* He shall be entitled to count his seniority from the notional date, only for the purpose of consideration for promotion to 
the post of Assistant Executive Engineer (Division-l). 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಎನ್‌.ಬಸವರಾಜು 
PR. 682 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 
50.50 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 
ಜಲ್ಲಾಧಿಕಾರಿಗಳ ಕಾರ್ಯಾಲಯ, ಚಿಕ್ಕಬಳ್ಳಾಪುರ 


OFFICE OF THE DEPUTY COMMISSIONER, ZILLADALITHA BHAVANA SHIDLAGHATTA ROAD, 
CHIKKABALLAPUR DISTRICT - 562101 (KARNATAKA) 
ಅಧಿಸೂಚನೆ 
ಸಂಖ್ಯೆ:ಎಮ್‌.ಐ.ಎನ್‌/ಸಿ.ಆರ್‌/213೦/2೦15-16, ದಿನಾಂಕ:೦4.೦7.೭೦15 
ವಿಷಯ:- ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣ ಅಧಿನಿಯಮ 2೦13 (ತಿದ್ದುಪಡಿ) ರಂತೆ 
ಚಿಕ್ಕಬಳ್ಳಾಪುರ ಜಲ್ಲೆಯ ಕಲ್ಲುಪುಡಿ ಘಟಕಗಳಗೆ ಸುರಕ್ಷಿತ ವಲಯಗಳನ್ನು ಘೋಷಣೆ ಮಾಡುವ ಬಗ್ಗೆ. 
ಉಲ್ಲೇಖ:- 1) ಕರ್ನಾಟಕ ಕಲ್ಲುಪುಡಿ ಘಟಕಗಳ ನಿಯಂತ್ರಣ (ತಿದ್ದುಪುಡಿ) ಅಧಿನಿಯಮ, 2೦13 ರ ಅಧಿಸೂಚನೆ 
ಸಂಖ್ಯೆ: ಸ೦ವ್ಯಶಾಇ 56 ಶಾಸನ, 2೦13 ಬೆಂಗಳೂರು ದಿನಾಂಕ: ೭6.12.2೦18. 
2) ಕರ್ನಾಟಕ ಕಲ್ಲುಪುಡಿ ಘಟಕಗಳ ನಿಯಂತ್ರಣ (ತಿದ್ದುಪಡಿ)ನಿಯಮಾವಳ, 2೦14ರ ಅಧಿಸೂಚನೆ 
ಸಂಖ್ಯೆಃ ಸಿಐ 2೦/ಎ೦ಐಎ೦ಐಎನ್‌ ೭2೦14 ಬೆ೦ಗಳೂರು, ದಿನಾ೦ಕ: ೦6.೦2.೭೦14. 
3) ಜಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ ಲೈಸೆನ್ಸಿಂಗ್‌ ಮತ್ತು ನಿಯಂತ್ರಣ ಪ್ರಾಧಿಕಾರ ಸಮಿತಿ 
ಸಭೆಯ ನಡವಳಗಳ ದಿನಾ೦ಕ:1೨.೦೮6.೨೦15 
ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ (ಕ್ರಷರ್‌ಗಳ) ನಿಯಂತ್ರಣ ಅಧಿನಿಯಮ ತಿದ್ದುಪಡಿ 2೦13 ರ ಕಲಂ 3(1 ರಂತೆ ನಮೂನೆ 
ಎ ಮತ್ತು ಎ! ರಲ್ಲ ಅರ್ಜಗಳನ್ನು ಸಲ್ಲಸಿದ್ದು, ನಿಯಮ 6(3) ರಂತೆ ಕಂದಾಯ, ಅರಣ್ಯ, ಪರಿಸರ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗಳ೦ದ 
ಜಂಟ ಸ್ಥಳ ತಪಾಸಣೆಯನ್ನು ಮಾಡಿ, ನಿಯಮ 6 ರಂತೆ ಸುರಕ್ಷಿತ ವಲಯದ ಷರತ್ತುಗಳನ್ನು ಪಾಅಸುತ್ತಿರುವ ಅರ್ಜಗಳಗೆ ಉಲ್ಲೇಖ (3) ರ ಜಲ್ಲಾ 
ಕಲ್ಲುಪುಡಿ ಮಾಡುವ ಘಟಕಗಳ ಲೈಸೆನ್ಸಿಂಗ್‌ ಮತ್ತು ನಿಯಂತ್ರಣ ಪ್ರಾಧಿಕಾರ ಸಮಿತಿ ಸಭೆಯ ನಡವಳಗಳಂತೆ ಈ ಕೆಳಗೆ ನಮೂದಿಸಿರುವ ಚಿಕ್ಕಬಳ್ಳಾಪುರ 
ಜಲ್ಲೆಯಲ್ಲನ ಕಲ್ಲುಪುಡಿ ಘಟಕಗಳ ಸ್ಥಾಪನೆಗೆ ಸಲ್ಲಸಿರುವ ಅರ್ಜಗಳಗೆ ಸುರಕ್ಷಿತ ವಲಯಗಳೆಂದು ಘೋಷಿಸಿ, ಸಭೆಯಲ್ಲ ಅನುಮೋದಿಸಿ 
ಅಧಿಸೂಚನೆಯನ್ನು ಹೊರಡಿಸಲು ತೀರ್ಮಾನಿಸಲಾಗಿರುತ್ತದೆ. 
ಆದ್ದರಿಂದ ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣ ತಿದ್ದುಪಡಿ ಅಧಿನಿಯಮ 2೦13 ರನ್ವಯ ಕಲ್ಲು ಪುಡಿ ಮಾಡುವ 
ಘಟಕಗಳನ್ನು ಸ್ಥಾಪಿಸಲು ಕಲಂ 6 ರಂತೆ ಈ ಕೆಳಕ೦ಡ ಪ್ರದೇಶಗಳನ್ನು ಸುರಕ್ಷಿತ ವಲಯಗಳೆ೦ದು ಈ ಮೂಲಕ ಘೋಷಿಸಲಾಗಿದೆ. 





























ಕಲುಪುಡಿ ಘಟಕ/ ವಿಸೀರ್ಣ ಜಮೀನಿನ 
ಕ್ರ.ಸಂ ರ ತಾಲೂಕು ಗ್ರಾಮ ಸ.ನಂ ಜ್‌ 
ಣ್‌ ಅರ್ಜದಾರರ ಹೆಸರು ನ ನ್‌ ಎಕರೆಗಳಲ್ಲ ವರ್ಗೀಕರಣ 
01 ಮೆ॥ ಹಿತೇಶ್‌ ಆದಿ ರಾಕ್ಸ್‌ 94/01 2.00 ಖಾಸಗಿ 
ನಂದನಾಗೇನಹಳ್ಳ 
02 ಮೆ ಪವರ್‌ ಮಿನರಲ್ಸ್‌ 94/* 2.00 ಖಾಸಗಿ 
ಮೆ॥ ಜೆ.ಆರ್‌.ಬ. ಸ್ಲೋನ್‌ 
03 ಕರಾ ತ ಚಿಕ್ಕಬಳ್ಳಾಪುರ 404 2.00 ಸರ್ಕಾರಿ 
ಕ್ರಷರ್ಸ್‌ 
ಯಲಗಲಹಳ್ಳ 
ಮೆ॥ಅಯ್ಯಪ್ಪಸ್ಥಾಮಿ ky 
04 ಕೆ 404 2.00 ಸರ್ಕಾರಿ 
ಸ್ಟೋನ್‌ಕ್ರಷರ್ಸ್‌ 



































R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 








































































































೩೧೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೬, ೨೦೧೫ ಭಾಗ ೩ 
ಕಲುಪುಡಿ ಘಟಕ/ ವಿಸೀರ್ಣ ಜಮೀನಿನ 
ಕ್ರ.ಸಂ ಕ ತಾಲೂಕು ಗ್ರಾಮ ಸ.ನಂ | 
ಅರ್ಜದಾರರ ಹೆಸರು ಸ ಇ ಎಕರೆಗಳಲ್ಪ ವರ್ಗೀಕರಣ 
೭೨ 
eS 404 2.00 ಸರ್ಕಾರಿ 
ಕ್ರಷರ್‌ 
06 ಶ್ರೀ ಭಾನುಪ್ರಕಾಶ್‌.ಜ.ವಿ 404 2.00 ಸರ್ಕಾರಿ 
07 ಶ್ರೀಮತಿ ಸರಸ್ವತಿ 404 2.00 ಸರ್ಕಾರಿ 
ದ್‌ 
68 ಪ್ರಮ ಜಟ 404 1.30 ಸರ್ಕಾರಿ 
ಕ್ರಷರ್‌ 
ಮೆ॥ ಬೆಸ್ಸೋ ಮೈನಿಂಗ್‌ 
09 ಟ್ರ 404 5,20 ಸರ್ಕಾರಿ 
ಇಂಡಿಯಾ ಪ್ರೈವೇಟ್‌ ಅಮಿಟಿಡ್‌ 44 
ಮೆ ಅನ್ನಪೂರ್ಣೇಶ್ರರಿ 
10 ಸಟ 43 1.30 ಖಾಸಗಿ 
ಮಿನರಲ್ಸ್‌ 
ಮೆ ಭರತ್‌ ರಾಕ್‌ ಅಂಡ್‌ 
11 ಸ ಚಿಕನಾಗವಲ 43 1.30 ಖಾಸಗಿ 
ಮೈನ್ಸ್‌ ಕ್‌ ಣ್‌ 
ಸ್‌ ಸ್‌ 
12 ಮೆ ಎಸ್‌.ಎಲ್‌.ಎನ್‌. ಸ್ಟೋನ್‌ 80,81, 1.02 ಹ 
ಕ್ರಷರ್‌ 78,79 
ಕಣಿವೆ 
13 ಮೆ ಶಕುನ್‌ ಗೇಟ್‌ 39/06 3.00 ಸಗಿ 
॥ ಶಕುನ್‌ ಅಗ್ರೀಗೇಟ್ಸ್‌ ರಾ ಬಾಜ / ಖಾಸ 
ಮೆ। ರೋಬೋ ಸಿಅಕಾನ್‌ 
14 8/A/3 2.00 ಸಗಿ 
ಪ್ರೈವೇಟ್‌ ಅಮಿಟೆಡ್‌ (1 ಸ 
15 ಶ್ರೀ ಎಂ.ಮನೋಹರ್‌ 9/2 6.20 ಖಾಸಗಿ 
ಡ್‌ ಜನಾಲಕುಂಟೆ 
ಮೆ। ಟರ್ಬೋನವೆಂಟ್‌ 
16 ಇ೦ಡಸ್ಟೀಸ್‌ 14/5 6.23 ಖಾಸಗಿ 
ಪ್ರೈವೇಟ್‌.ಅಮಿಟೆಡ್‌ 
ಶ್ರೀ ಲಘುಮಮ್ಮದೇವಿ ಸೋನ್‌ 
1 Es ಕಹ [್ಯ 324 1.00 ಖಾಸಗಿ 
ಕ್ರಷರ್‌ 
ಶ್ರೀಲಕ್ಷ್ಮೀನರಸಿ೦ಹ ಜ್‌ 
ಕ್ಷೆ ಸ ಮಿ 
1 4 ಟಚಷಟ 272 2.20 ಖಾಸಗಿ 
ಸ್ಟೋನ್‌ ಕ್ರಷರ್ಸ್‌ 
FE ರಾ ಗುಡಿಬಂಡೆ 
ನಿ 
19 ಮ ವರಕೊಂಡಹಳ್ಲ 08 5.00 ಸರ್ಕಾರಿ 
ರೋಖೋಸ್ಯಾಂಡ್‌ 4 ಥ್‌ 
ಮೆ ಸ್‌.ಎಲ್‌.ವಿ. ಸೋನ್‌ 
20 ಬಬೂ ಸಿಂಗಾನಹಳ್ಳಿ 71/12 1.10 ಖಾಸಗಿ 
ಕ್ರಷರ್‌ ೪ 





























PR. 693 
50.25 


ಈ ಅಧಿಸೂಚನೆಯು ಅಸ್ತಿತ್ವದಲ್ಲಿರುವ ಅರಣ್ಯ ಹಾಗೂ ಪರಿಸರ ಕಾಯ್ದೆಯ ಷರತ್ತಿಗೆ ಒಳಪಟ್ಟಿದ್ದು, ಯಾವುದೇ ವ್ಯತ್ಯಾಸ ಕಂದಾಯ 
ದಾಖಲೆಗಳಲ್ಲಿ ಕಂಡು ಬಂದಲ್ಲಿ ಯಾವುದೇ ರೀತಿಯ ಮುನ್ಸೂಚನೆಯನ್ನು ನೀಡದೆ ಅಧಿಸೂಚನೆಯನ್ನು ರದ್ದುಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು. 


ಜಿಲ್ಲಾಧಿಕಾರಿಗಳು ಹಾಗೂ ಅ 


ಧ್ವಕರು, 


“ರಿಯ 


ಜಿಲ್ಲಾ ಕಲ್ಲುಪುಡಿ ಘಟಕಗಳ ಲೈಸೆನ್ಸಿಂಗ್‌ 


ಮತ್ತು ನಿಯಂತ್ರಣ ಪ್ರಾಧಿಕಾರ ಚಿಕ್ಕಬಳ್ಳಾಪುರ ಜಿಲ್ಲೆ. 





ಮುದ್ರಕರು ಹಾಗೂ ಪಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


